ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ | 
Volume 149 


ಬೆಂಗಳೂರು, ಗುರುವಾರ, ಅಕ್ಟೋಬರ್ ೧೬ , ೨೦೧೪ ( ಆಶ್ವಯುಜ ೨೪, ಶಕ ವರ್ಷ ೧೯೩೬ ) 
Bangalore , Thursday , October 16 , 2014 (Aashwayuja 24 , Shaka Varsha 1936 ) 


| ಸಂಚಿಕೆ ೪೧ 
Issue 41. 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ವಿಷಯ : ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಅಧಿಕಾರಿಗಳಿಗೆ ಜವಾಬ್ದಾರಿ/ಕರ್ತವ್ಯ ಹಂಚಿಕೆ ಕುರಿತು 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಪಸಂಮೀ 56 ಪಸಸೇ 2011, ದಿನಾಂಕ: 29 - 12 - 2012 

2 . ಪತ್ರ ಸಂಖ್ಯೆ: ಆಪಸಂ/ ಸಿಬ್ಬಂದಿ - 1 ( ಭಾಗ - 3 )/ ಪಂಪು/2013 -14 , ದಿನಾಂಕ: 21 - 04 - 2014 ಮತ್ತು 

27 - 04 - 2013 
ಪ್ರಸ್ತಾವನೆ: 

ಮೇಲೆ ಓದಲಾದ ದಿನಾಂಕ: 29 -12 -2012ರ ಆದೇಶದಲ್ಲಿ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯನ್ನು ಪುನರ್‌ರಚಿಸಲಾಗಿದೆ. 

ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಇವರು ಕ್ರಮ ಸಂಖ್ಯೆ 2ರಲ್ಲಿ ಓದಲಾದ ಪತ್ರಗಳಲ್ಲಿ ಮೇಲ್ಕಂಡ ಆದೇಶದನ್ವಯ 
ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯನ್ನು ಪುನರ್‌ರಚಿಸಿರುವುದರಿಂದ ಹಳೆಯ ಹುದ್ದೆಗಳಿಗೆ ಹಂಚಿಕೆ ಮಾಡಲಾದ ಕರ್ತವ್ಯಗಳಲ್ಲಿ ಮಾರ್ಪಾಡು 
ಮಾಡಬೇಕಾಗಿರುವುದಾಗಿ ತಿಳಿಸಿ ಎಲ್ಲಾ ಅಧಿಕಾರಿಗಳ ಕರ್ತವ್ಯ /ಹೊಣೆಗಾರಿಕೆಗೆ ಸಂಬಂಧಿಸಿದಂತೆ ಪರಿಷ್ಕತ ಪಟ್ಟಿಯನ್ನು ಸಲ್ಲಿಸಿ ಸರ್ಕಾರದ ಆದೇಶವನ್ನು 
ಕೋರಿರುತ್ತಾರೆ. 
ಮೇಲ್ಕಂಡ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಪಸಂಮೀ 97 ಪಸಸೇ 2014, ಬೆಂಗಳೂರು, ದಿನಾಂಕ : 11ನೇ ಜುಲೈ , 2014 
ಪ್ರಸ್ತಾವನೆಗಳನ್ನು ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಇಲಾಖೆಯು ಪುನರ್‌ ರಚಿಸಲ್ಪಟ್ಟಿರುವುದರಿಂದ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ 
ಇಲಾಖೆಯ ವಿವಿಧ ಅಧಿಕಾರಿಗಳಿಗೆ ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಜವಾಬ್ದಾರಿ / ಕರ್ತವ್ಯ ಹಂಚಿಕೆ ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್ . ಪ್ರಸನ್ನ , 

ಪೀಠಾಧಿಕಾರಿ - 2 , 

ಪಶುಸಂಗೋಪನೆ & ಮೀನುಗಾರಿಕೆ ಇಲಾಖೆ ( ಪಶುಸಂಗೋಪನೆ - ಎ ) 
ಸರ್ಕಾರಿ ಆದೇಶ ಸಂಖ್ಯೆ: ಪಸಂಮೀ 97 ಪಸಸೇ 2014, ದಿನಾಂಕ: 11ನೇ ಜುಲೈ, 2014ಕ್ಕೆ 

ಅನುಬಂಧ 
ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖಾ ಪುನರಚನೆಯಲ್ಲಿ 

ಹೊಸದಾಗಿ ಸೃಷ್ಟಿಸಲಾಗಿರುವ ಹುದ್ದೆಗಳ ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
I. ತಾಂತ್ರಿಕ ಹುದ್ದೆಗಳು 
1 ಅಪರ ನಿರ್ದೇಶಕರು ( ಜಾನುವಾರು ಸಂಪನ್ಮೂಲ) 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. | ಕರ್ನಾಟಕ ಜಾನುವಾರು ಅಭಿವೃದ್ಧಿ ಸಂಸ್ಥೆ (ಕೆ.ಎಲ್. ಡಿ.ಎ.) ಯ ಪದನಿಮಿತ್ತ ಯೋಜನಾ ನಿರ್ದೇಶಕರಾಗಿ ಕಾರ್ಯನಿರ್ವಹಣೆ 

( ೧೪೭೭) 


ಕ್ರಸಂ. 


೧೪೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೧ 


2 . 


ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
ಜಾನುವಾರು ಸಂಪನ್ಮೂಲಗಳಿಗೆ ಸಂಬಂಧಿಸಿದ ಎಲ್ಲಾ ತಾಂತ್ರಿಕ ವಿಷಯಗಳ ಮೇಲ್ವಿಚಾರಣೆ 
ಜಾನುವಾರು ಸಂವರ್ಧನಾ, ಕುರಿ, ಕುಕ್ಕುಟ, ಹಂದಿ ಅಭಿವೃದ್ಧಿ ಕೇಂದ್ರಗಳು /ಕ್ಷೇತ್ರಗಳು, ವೀರ್ಯ ಉತ್ಪಾದನೆ ಮತ್ತು ವಿತರಣೆ ಕೇಂದ್ರಗಳು 

ಜಂಟಿ ನಿರ್ದೇಶಕರು (ಕ್ಷೇತ್ರ) ಹಾಗೂ ರಾಜ್ಯ ವಲಯದ ನಾಲ್ಕು ಜಂಟಿ ನಿರ್ದೇಶಕರುಗಳಿಗೆ ಸಂಬಂಧಿಸಿದ ವಿಷಯಗಳು 
5. ಜನಕ ಮೌಲ್ಯ ನಿರ್ಣಯಕೋಶದ ಮೇಲ್ವಿಚಾರಣೆ 
6. | ಉಪನಿರ್ದೇಶಕರು ( ದನ ಮತ್ತು ಎಮ್ಮೆ ಅಭಿವೃದ್ದಿ/ಪ್ರಧಾನ ಗ್ರಾಮೀಣ ಯೋಜನೆ) ಇವರಿಗೆ ಸಂಬಂಧಿಸಿದ ವಿಷಯಗಳು 

ಜಾನುವಾರು ತಳಿ ಸಂವರ್ಧನಾ ನೀತಿಗೆ ಸಂಬಂಧಿಸಿದ ವಿಷಯಗಳು 

ಅಧೀನ ಅಧಿಕಾರಿಗಳ ರಜಾ ಮಂಜೂರಾತಿ, ದಿನಚರಿ , ಪ್ರವಾಸ ದಿನಚರಿ ಪರಿಶೀಲನೆ ಮತ್ತು ಅನುಮೋದನೆ 
9 . ಆಯುಕ್ತರು /ನಿರ್ದೇಶಕರು ಸೂಚಿಸಿದ ಇನ್ನಿತರೆ ಕಾರ್ಯಗಳು 


2. ಅಪರ ನಿರ್ದೇಶಕರು ( ಜಾನುವಾರು ಆರೋಗ್ಯ) 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. ಜಂಟಿ ನಿರ್ದೇಶಕರು (ರೋಗಾಧ್ಯಯನ) ಇವರಿಗೆ ಸಂಬಂಧಿಸಿದ ವಿಷಯಗಳು 
2. ಕೇಂದ್ರ ಪುರಸ್ಕೃತ ಯೋಜನೆಗಳಡಿ ಜಾನುವಾರು ಆರೋಗ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳ ಮೇಲ್ವಿಚಾರಣೆ 
3, ಕ್ಷೀರ ಹಾಗೂ ಮೇವು ಅಭಿವೃದ್ಧಿ ಮೇಲ್ವಿಚಾರಣೆ 

ಜಾನುವಾರು ಕಲ್ಯಾಣ ಮಂಡಳಿಯ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ 
5. ಅಧೀನ ಅಧಿಕಾರಿಗಳ ರಜಾ ಮಂಜೂರಾತಿ, ದಿನಚರಿ, ಪ್ರವಾಸ ದಿನಚರಿ ಪರಿಶೀಲನೆ ಮತ್ತು ಅನುಮೋದನೆ 

ಆಯುಕ್ತರು / ನಿರ್ದೇಶಕರು ಸೂಚಿಸಿದ ಇನ್ನಿತರೆ ಕಾರ್ಯಗಳು 


3, ಅಪರ ನಿರ್ದೇಶಕರು ( ವಿಸ್ತರಣೆ , ತರಬೇತಿ ಮತ್ತು ಶಿಕ್ಷಣ) 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. ಜಂಟಿ ನಿರ್ದೇಶಕರು ( ವಿ .ತ. ಶಿ.) ಇವರಿಗೆ ಸಂಬಂಧಿಸಿದ ವಿಷಯಗಳು 
2. | ರಾಜ್ಯದ ತರಬೇತಿ, ವಿಸ್ತರಣೆ ಮತ್ತು ಶಿಕ್ಷಣ ಕಾರ್ಯಕ್ರಮಗಳ ಸಮನ್ವಯ , ಉಸ್ತುವಾರಿ, ಅನುದಾನ ಹಂಚಿಕೆ ಮತ್ತು ಅನುಷ್ಠಾನ 

ಆರ್‌.ಕೆ. ವಿ . ವೈ . ಯೋಜನೆಗೆ ಸಂಬಂಧಿಸಿದಂತೆ ಕೃಷಿ ಇಲಾಖೆ ಮತ್ತು ಇಲಾಖೆಯ ವಿವಿಧ ಸಂಸ್ಥೆಗಳು ಹಾಗೂ ಕೇಂದ್ರ ಕಛೇರಿಯ ವಿವಿಧ 

ಶಾಖೆಗಳೊಂದಿಗೆ ಸಮನ್ವಯ , ವಿವಿಧ ಅನುಷ್ಠಾನಾಧಿಕಾರಿಗಳಿಗೆ ಅನುದಾನ ಹಂಚಿಕೆ 
4. ಇಲಾಖಾ ಅಧಿಕಾರಿಗಳ ಉನ್ನತ ವ್ಯಾಸಂಗ, ತರಬೇತಿ ಹಾಗೂ ವಿಶ್ವವಿದ್ಯಾನಿಲಯಗಳಿಗೆ ಸಂಬಂಧಿಸಿದ ವಿಷಯ 

ಅಧೀನ ಅಧಿಕಾರಿಗಳ ರಜಾ ಮಂಜೂರಾತಿ, ದಿನಚರಿ , ಪ್ರವಾಸ ದಿನಚರಿ ಪರಿಶೀಲನೆ ಮತ್ತು ಅನುಮೋದನೆ 
6. | ಆಯುಕ್ತರು/ ನಿರ್ದೇಶಕರು ಸೂಚಿಸಿದ ಇನ್ನಿತರೆ ಕಾರ್ಯಗಳು 


4. ಅಪರ ನಿರ್ದೇಶಕರು ( ಜಾಗೃತ ಮತ್ತು ತಾಂತ್ರಿಕ ತಪಾಸಣೆ ) 
ಕ್ರಸಂ. 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. ಜಂಟಿ ನಿರ್ದೇಶಕರು ( ಜಾಗೃತ ಮತ್ತು ತಾಂತ್ರಿಕ ತಪಾಸಣೆ) ಇವರಿಗೆ ಸಂಬಂಧಿಸಿದ ವಿಷಯಗಳು 

ಕಾನೂನು ಕೋಶ, ಜಾಗೃತ ಶಾಖೆ ಮೇಲುಸ್ತುವಾರಿ 
ಸಾರ್ವಜನಿಕ ಕುಂದುಕೊರತೆಗಳ ವಿಚಾರಣೆ ಮತ್ತು ವಿಲೇವಾರಿ 
ಕೇಂದ್ರ, ರಾಜ್ಯ ಹಾಗೂ ಜಿಲ್ಲಾ ವಲಯದ ಯೋಜನಾ ಕಾರ್ಯಕ್ರಮಗಳ ಅನುಷ್ಠಾನದ ಪರಿಶೀಲನೆ ಮತ್ತು ತಾಂತ್ರಿಕ ಹಾಗೂ ಆಡಳಿತ 

ಲೆಕ್ಕ ತಪಾಸಣೆ 
5 . ಕಾಯ್ದೆ ಮತ್ತು ವಿಧೇಯಕಗಳಿಗೆ ಸಂಬಂಧಿಸಿದ ವಿಷಯಗಳು 

ಮಾಹಿತಿ ಹಕ್ಕು ಅಧಿನಿಯಮದಡಿಯ ಅರ್ಜಿಗಳಿಗೆ ಸಂಬಂಧಿಸಿದ ಮೇಲ್ವಿಚಾರಣೆ 
ಇಲಾಖಾ ವಿಚಾರಣೆಗಳು 

ಅಧೀನ ಅಧಿಕಾರಿಗಳ ರಜಾ ಮಂಜೂರಾತಿ, ದಿನಚರಿ, ಪ್ರವಾಸ ದಿನಚರಿ ಪರಿಶೀಲನೆ ಮತ್ತು ಅನುಮೋದನೆ 
9. | ಆಯುಕ್ತರು /ನಿರ್ದೇಶಕರು ಸೂಚಿಸಿದ ಇನ್ನಿತರೆ ಕಾರ್ಯಗಳು 


ಕ್ರ. ಸಂ . 


1 . 


3 , 


) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೬, ೨೦೧೪ 

೧೪೭೯ 
5. ಅಪರ ನಿರ್ದೇಶಕರು ( ಅಭಿವೃದ್ದಿ) 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
ಜಂಟಿ ನಿರ್ದೇಶಕರು ( ಅಭಿವೃದ್ಧಿ) ಇವರಿಗೆ ಸಂಬಂಧಿಸಿದ ವಿಷಯಗಳು 
ಜಾನುವಾರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಪುರಷ್ಕೃತ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಎಲ್ಲಾ 
ಯೋಜನಾ ಕಾರ್ಯಕ್ರಮಗಳ ಅನುಷ್ಠಾನ ಮೇಲ್ವಿಚಾರಣೆ ಮತ್ತು ಇ - ಆಡಳಿತ 
ಯೋಜನೆಗಳ ಮೌಲ್ಯಮಾಪನ 
ಯೋಜನಾ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಯೋಜನಾ ಇಲಾಖೆ ಮತ್ತು ಆರ್ಥಿಕ ಇಲಾಖೆಗಳೊಂದಿಗೆ ಸಮನ್ವಯ 

ಖಾಸಗಿ ಪಾಲುಗಾರಿಕೆ ಕಾರ್ಯಕ್ರಮಗಳ ಸಮನ್ವಯ 
6. ಯೋಜನಾ ಕಾರ್ಯಕ್ರಮಗಳ ಅನುದಾನವನ್ನು ಸಂಬಂಧಿಸಲ್ಪಟ್ಟ ಶಾಖೆ ಕಛೇರಿಗಳಿಗೆ ಹಂಚಿಕೆ ಮತ್ತು ಬಿಡುಗಡೆ 
7. ಹೊಸದಾಗಿ ಪಶುವೈದ್ಯಕೀಯ ಸಂಸ್ಥೆಗಳ ಸ್ಥಾಪನೆ ಹಾಗೂ ಮೇಲ್ದರ್ಜೆಗೇರಿಸುವ ವಿಷಯಗಳು 

ರಾಜ್ಯದ ಎಲ್ಲಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಮತ್ತು ಪಾಲಿಕ್ಲಿನಿಕ್ ಸಂಬಂಧಿತ ವಿಷಯಗಳು 
ಪಶುವೈದ್ಯಕೀಯ ಸಂಸ್ಥೆಗಳ ಕಟ್ಟಡಗಳ ನಿರ್ಮಾಣ ಮತ್ತು ನಿರ್ವಹಣೆ ವಿಷಯಗಳು ( ಆರ್. ಐ . ಡಿ .ಎಫ್. ಯೋಜನೆ ಸೇರಿ) 
ಔಷಧಿ , ರಾಸಾಯನಿಕ ಮತ್ತು ಆಸ್ಪತ್ರೆ ಪರಿಕರಗಳ ಸಂಗ್ರಹಣೆ ಮತ್ತು ನಿರ್ವಹಣೆ 

ಅಧೀನ ಅಧಿಕಾರಿಗಳ ರಜಾ ಮಂಜೂರಾತಿ, ದಿನಚರಿ, ಪ್ರವಾಸ ದಿನಚರಿ ಪರಿಶೀಲನೆ ಮತ್ತು ಅನುಮೋದನೆ 
_ 12 . | ಆಯುಕ್ತರು /ನಿರ್ದೇಶಕರು ಸೂಚಿಸಿದ ಇನ್ನಿತರೆ ಕಾರ್ಯಗಳು 


10 , 


11 . 


1. ಜಂಟಿ ನಿರ್ದೇಶಕರು ( ವಿಸ್ತರಣೆ, ತರಬೇತಿ ಮತ್ತು ಶಿಕ್ಷಣ) 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1 . ಅಪರ ನಿರ್ದೇಶಕರು ( ವಿಸ್ತರಣೆ, ತರಬೇತಿ ಮತ್ತು ಶಿಕ್ಷಣ) ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವರು 

ವಿಸ್ತರಣೆ ಮತ್ತು ತರಬೇತಿ ಕಾರ್ಯಕ್ರಮಗಳು , ಸಂಶೋಧನೆ ವಿಷಯಗಳು 
3. | ವಿಚಾರ ಸಂಕಿರಣ , ಕಾರ್ಯಾಗಾರ, ವಸ್ತುಪ್ರದರ್ಶನ, ಜಾನುವಾರು ಮೇಳ ಮತ್ತು ಪ್ರದರ್ಶನಗಳ ಆಯೋಜನೆ ಮತ್ತು ಸಮನ್ವಯ 

ಇಲಾಖಾಧಿಕಾರಿಗಳ ಉನ್ನತ ವ್ಯಾಸಂಗ ಮತ್ತು ತರಬೇತಿ ಹಾಗೂ ವಿಶ್ವವಿದ್ಯಾನಿಲಯಗಳಿಗೆ ಸಂಬಂಧಿಸಿದ ವಿಷಯಗಳು 
ಕೆ. ವಿ . ಸಿ. ಗೆ ಸಂಬಂಧಿಸಿದ ವಿಷಯಗಳು 
ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ 
ಇಲಾಖಾ ತರಬೇತಿ ಕೇಂದ್ರಗಳ ಉಸ್ತುವಾರಿ 

ಅಧೀನ ಅಧಿಕಾರಿಗಳ ರಜಾ ಮಂಜೂರಾತಿ, ದಿನಚರಿ , ಪ್ರವಾಸ ದಿನಚರಿ ಪರಿಶೀಲನೆ ಮತ್ತು ಅನುಮೋದನೆ 
9 . | ಆಯುಕ್ತರು /ನಿರ್ದೇಶಕರು ಸೂಚಿಸಿದ ಇನ್ನಿತರೆ ಕಾರ್ಯಗಳು 


2. ಜಂಟಿ ನಿರ್ದೇಶಕರು ( ಜಾಗೃತ ಮತ್ತು ತಾಂತ್ರಿಕ ತಪಾಸಣೆ) 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
ಅಪರ ನಿರ್ದೇಶಕರು ( ಜಾಗೃತ ಮತ್ತು ತಾಂತ್ರಿಕ ತಪಾಸಣೆ) ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವರು 
ಸರ್ಕಾರಿ ಆದೇಶಗಳು , ಸುತ್ತೋಲೆಗಳು ಮತ್ತು ಮಾರ್ಗಸೂಚಿಗಳ ಸಂಕಲನ 
ಕಾಯ್ದೆ ಮತ್ತು ವಿಧೇಯಕಗಳಿಗೆ ಸಂಬಂಧಿಸಿದ ವಿಷಯಗಳು 
ಸಾರ್ವಜನಿಕ ಕುಂದುಕೊರತೆ ಮತ್ತು ದೂರುಗಳು 
ಕೇಂದ್ರ , ರಾಜ್ಯ ಹಾಗೂ ಜಿಲ್ಲಾ ಪಂಚಾಯ್ತಿ ಯೋಜನೆಗಳ ತಾಂತ್ರಿಕ ಮತ್ತು ಆರ್ಥಿಕ ಲೆಕ್ಕ ತಪಾಸಣೆ 

ಜಾಗೃತ ಶಾಖೆ ನಿರ್ವಹಣೆ, ನ್ಯಾಯಾಲಯ ಪ್ರಕರಣಗಳ ಉಸ್ತುವಾರಿ 
7. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೈಗೊಂಡ ತಾಂತ್ರಿಕ ತಪಾಸಣೆ ವರದಿಗಳ ಪರಿಶೀಲನೆ 

ಮಾಹಿತಿಯ ಹಕ್ಕು ಅಧಿನಿಯಮದ ಮೇಲ್ವಿಚಾರಣೆ 
ಇಲಾಖಾ ವಿಚಾರಣೆಗಳು 
ಅಧೀನ ಅಧಿಕಾರಿಗಳ ರಜಾ ಮಂಜೂರಾತಿ, ದಿನಚರಿ , ಪ್ರವಾಸ ದಿನಚರಿ ಪರಿಶೀಲನೆ ಮತ್ತು ಅನುಮೋದನೆ 
ಆಯುಕ್ತರು /ನಿರ್ದೇಶಕರು ಸೂಚಿಸಿದ ಇನ್ನಿತರೆ ಕಾರ್ಯಗಳು 


6 . 


ಭಾಗ ೧ 


೧೪೮೦ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 
3. ಜಂಟಿ ನಿರ್ದೇಶಕರು (ರೋಗ ಅಧ್ಯಯನ) ಹೆಬ್ಬಾಳ, ಬೆಂಗಳೂರು 


ಕ್ರಸಂ. 


ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 


1. 


ಅಪರ ನಿರ್ದೇಶಕರು ( ಜಾನುವಾರು ಆರೋಗ್ಯ ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವರು 


ಎ . ಡಿ.ಎಸ್ .ಎಸ್. ಪಿ . ಡಿ. ಡಿ. ಎಲ್ . ಮತ್ತು ಎಸ್ . ಸಿ. ಎಲ್. ಡಿ . ಕಛೇರಿಗಳ ನಿಯಂತ್ರಣ, ಉಸ್ತುವಾರಿ ಮತ್ತು ಮೇಲುಸಹಿ ಪ್ರಾಧಿಕಾರಿಯಾಗಿ 
ಕಾರ್ಯನಿರ್ವಹಣೆ 


3 . 


ಕೇಂದ್ರ ಪುರಸ್ಕೃತ ಯೋಜನೆಗಳಡಿ ರಾಜ್ಯಾದ್ಯಂತ ಜಾನುವಾರು ಆರೋಗ್ಯ ಸಂಬಂಧಿಸಿದಂತೆ ಕಾರ್ಯಕ್ರಮಗಳ ಅನುಷ್ಠಾನ, 

ಮೇಲ್ವಿಚಾರಣೆ ಮತ್ತು ರೋಗೋದ್ರೇಕಗಳಿಗೆ ಸಂಬಂಧಪಟ್ಟ ವಿಷಯಗಳ ಸಮನ್ವಯ 
4. | ಎನ್.ಎ.ಡಿ. ಆರ್‌.ಎಸ್‌ . ಯೋಜನೆಯ ಮೇಲ್ವಿಚಾರಣೆ 

ಅಧೀನ ಅಧಿಕಾರಿಗಳ ರಜಾ ಮಂಜೂರಾತಿ, ದಿನಚರಿ, ಪ್ರವಾಸ ದಿನಚರಿ ಪರಿಶೀಲನೆ ಮತ್ತು ಅನುಮೋದನೆ 
6. | ಆಯುಕ್ತರು/ನಿರ್ದೇಶಕರು ಸೂಚಿಸಿದ ಇನ್ನಿತರೆ ಕಾರ್ಯಗಳು 
4. ಜಂಟಿ ನಿರ್ದೇಶಕರು ( ರಾಜ್ಯ ವಲಯ ) ಹೆಸರಘಟ್ಟ 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
ಅಪರ ನಿರ್ದೇಶಕರು ( ಜಾನುವಾರು ಸಂಪನ್ಮೂಲ) ರವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವರು 
2. | ಬೆಂಗಳೂರು ವಿಭಾಗದ ಎಲ್ಲಾ ಜಿಲ್ಲೆಗಳ ಕೇಂದ್ರ ಮತ್ತು ರಾಜ್ಯವಲಯದ ಯೋಜನಾ ಕಾರ್ಯಕ್ರಮಗಳ ಮೇಲ್ವಿಚಾರಣೆ ಮತ್ತು 

ಮೇಲುಸಹಿ ಪ್ರಾಧಿಕಾರ 
ಬೆಂಗಳೂರು ವಿಭಾಗದ ಇಲಾಖಾ ಸಿಬ್ಬಂದಿ ತರಬೇತಿ ಕೇಂದ್ರಗಳ ಮೇಲ್ವಿಚಾರಣೆ ಮತ್ತು ಮೇಲುಸಹಿ ಪ್ರಾಧಿಕಾರವಾಗಿ 
ಕಾರ್ಯನಿರ್ವಹಣೆ 


ಕ್ರಸಂ. 


1. 


ಬೆಂಗಳೂರು ವಿಭಾಗದ ಎಲ್ಲಾ ಕ್ಷೇತ್ರಗಳ , ಪಾಲಿಕ್ಲಿನಿಕ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ಉಸ್ತುವಾರಿ ಮತ್ತು ಮೇಲುಸಹಿ 
ಪ್ರಾಧಿಕಾರವಾಗಿ ಕಾರ್ಯನಿರ್ವಹಣೆ 


5 . | ಅಧೀನ ಅಧಿಕಾರಿಗಳ ರಜಾ ಮಂಜೂರಾತಿ , ದಿನಚರಿ, ಪ್ರವಾಸ ದಿನಚರಿ ಪರಿಶೀಲನೆ ಮತ್ತು ಅನುಮೋದನೆ 


6 . 


ಆಯುಕ್ತರು /ನಿರ್ದೇಶಕರು ಸೂಚಿಸಿದ ಇನ್ನಿತರೆ ಕಾರ್ಯಗಳು 


1 . 


5, ಜಂಟಿ ನಿರ್ದೇಶಕರು ( ರಾಜ್ಯ ವಲಯ ) ಮೈಸೂರು 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
ಅಪರ ನಿರ್ದೇಶಕರು ( ಜಾನುವಾರು ಸಂಪನ್ಮೂಲ) ರವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವರು 
2 . | ಮೈಸೂರು ವಿಭಾಗದ ಜಾನುವಾರು ಮತ್ತು ಕುಕ್ಕುಟ ಕ್ಷೇತ್ರಗಳು ಮತ್ತು ಪಾಲಿಕ್ಲಿನಿಕ್‌ಗಳ ವೆಚ್ಚ ನಿರ್ವಹಣೆ ಮತ್ತು ಮೇಲು ಸಹಿ 

ಪ್ರಾಧಿಕಾರವಾಗಿ ಕಾರ್ಯನಿರ್ವಹಣೆ ( ಅಮೃತ್ ಮಹಲ್ ತಳಿ ಸಂವರ್ಧನಾ ಕ್ಷೇತ್ರ ಮತ್ತು ಕಾವಲ್‌ಗಳು ಹಾಗೂ ಹಳ್ಳಿಕಾರ್ ತಳಿ 
ಸಂವರ್ಧನಾ ಕೇಂದ್ರ ಕುಣಿಕೇನ ಹಳ್ಳಿ ಇವುಗಳನ್ನು ಹೊರತುಪಡಿಸಿ) 
ಮೈಸೂರು ವಿಭಾಗದ ಎಲ್ಲಾ ಜಿಲ್ಲೆಗಳ ಕೇಂದ್ರ ಮತ್ತು ರಾಜ್ಯವಲಯದ ಯೋಜನಾ ಕಾರ್ಯಕ್ರಮಗಳ ಮೇಲ್ವಿಚಾರಣೆ ಮತ್ತು ಮೇಲುಸಹಿ 
ಪ್ರಾಧಿಕಾರವಾಗಿ ಕಾರ್ಯನಿರ್ವಹಣೆ 
ಮೈಸೂರು ವಿಭಾಗದ ಇಲಾಖಾ ಸಿಬ್ಬಂದಿ ತರಬೇತಿ ಕೇಂದ್ರಗಳ ಮತ್ತು ಪಾಲಿಕ್ಲಿನಿಕ್‌ಗಳ ಮೇಲ್ವಿಚಾರಣೆ ಮತ್ತು ಮೇಲುಸಹಿ 
ಪ್ರಾಧಿಕಾರವಾಗಿ ಕಾರ್ಯನಿರ್ವಹಣೆ 
ಅಧೀನ ಅಧಿಕಾರಿಗಳ ರಜಾ ಮಂಜೂರಾತಿ, ದಿನಚರಿ, ಪ್ರವಾಸ ದಿನಚರಿ ಪರಿಶೀಲನೆ ಮತ್ತು ಅನುಮೋದನೆ 
ಆಯುಕ್ತರು/ನಿರ್ದೇಶಕರು ಸೂಚಿಸಿದ ಇನ್ನಿತರೆ ಕಾರ್ಯಗಳು 


6. ಜಂಟಿ ನಿರ್ದೇಶಕರು ( ರಾಜ್ಯ ವಲಯ ) ಧಾರವಾಡ 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. | ಅಪರ ನಿರ್ದೇಶಕರು ( ಜಾನುವಾರು ಸಂಪನ್ಮೂಲ) ರವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವರು 
2. | ಬೆಳಗಾಂ, ಗುಲ್ಬರ್ಗಾ ವಿಭಾಗದಡಿ ಬರುವ ಜಾನುವಾರು ಮತ್ತು ಕುಕ್ಕುಟ ಕ್ಷೇತ್ರಗಳ ವೆಚ್ಚ ನಿರ್ವಹಣೆ ಮತ್ತು ಮೇಲು ಸಹಿ 

ಪ್ರಾಧಿಕಾರವಾಗಿ ಕಾರ್ಯನಿರ್ವಹಣೆ 


3 , 


ಬೆಳಗಾಂ , ಗುಲ್ಬರ್ಗಾ ವಿಭಾಗದಡಿ ಬರುವ ಜಿಲ್ಲೆಗಳ ರಾಜ್ಯವಲಯದ ಯೋಜನಾ ಕಾರ್ಯಕ್ರಮಗಳ ಮೇಲ್ವಿಚಾರಣೆ ಮತ್ತು ಮೇಲುಸಹಿ 
ಪ್ರಾಧಿಕಾರವಾಗಿ ಕಾರ್ಯನಿರ್ವಹಣೆ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

೧೪೮೧ 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
4 , ಬೆಳಗಾಂ, ಗುಲ್ಬರ್ಗಾ ವಿಭಾಗದಡಿ ಇಲಾಖಾ ಸಿಬ್ಬಂದಿ ತರಬೇತಿ ಕೇಂದ್ರಗಳ ಮತ್ತು ಪಾಲಿಕ್ಲಿನಿಕ್‌ಗಳ ಮೇಲ್ವಿಚಾರಣೆ ಮತ್ತು ಮೇಲುಸಹಿ 

ಪ್ರಾಧಿಕಾರವಾಗಿ ಕಾರ್ಯನಿರ್ವಹಣೆ 
5. | ಅಧೀನ ಅಧಿಕಾರಿಗಳ ರಜಾ ಮಂಜೂರಾತಿ, ದಿನಚರಿ , ಪ್ರವಾಸ ದಿನಚರಿ ಪರಿಶೀಲನೆ ಮತ್ತು ಅನುಮೋದನೆ 
6. | ಆಯುಕ್ತರು/ನಿರ್ದೇಶಕರು ಸೂಚಿಸಿದ ಇನ್ನಿತರೆ ಕಾರ್ಯಗಳು | 


7. ಜಂಟಿ ನಿರ್ದೇಶಕರು ( ರಾಜ್ಯ ವಲಯ ) ಬೀರೂರು 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. | ಅಪರ ನಿರ್ದೇಶಕರು ( ಜಾನುವಾರು ಸಂಪನ್ಮೂಲ) ರವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವರು 

ಅಮೃತ್ ಮಹಲ್ ಕಾವಲುಗಳ ಉಸ್ತುವಾರಿ ಮತ್ತು ಆರು ಉಪ ಕೇಂದ್ರಗಳ ಮೇಲ್ವಿಚಾರಣೆ 
ಅಮೃತ್ ಮಹಲ್ ತಳಿ ಸಂವರ್ಧನಾ ಕೇಂದ್ರ, ಅಜ್ಜಂಪುರದ ವಿವಿಧ ಯೋಜನಾ ಕಾರ್ಯಕ್ರಮಗಳ ರೂಪುರೇಷೆಗಳ ತಯಾರಿಕೆ, 
ಅನುದಾನ ಹಂಚಿಕೆ , ಅಭಿವೃದ್ಧಿ ಯೋಜನೆಗಳ ಮೇಲುಸ್ತುವಾರಿ 

ಹಳ್ಳಿಕಾರ್ ತಳಿ ಸಂವರ್ಧನಾ ಕೇಂದ್ರ ಕುಣಿಕೇನಹಳ್ಳಿ ಕ್ಷೇತ್ರದ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣೆ 
5. | ಅಧೀನ ಅಧಿಕಾರಿಗಳ ರಜಾ ಮಂಜೂರಾತಿ, ದಿನಚರಿ , ಪ್ರವಾಸ ದಿನಚರಿ ಪರಿಶೀಲನೆ ಮತ್ತು ಅನುಮೋದನೆ 
6. ಆಯುಕ್ತರು/ನಿರ್ದೇಶಕರು ಸೂಚಿಸಿದ ಇನ್ನಿತರೆ ಕಾರ್ಯಗಳು 


8. ಜಂಟಿ ನಿರ್ದೇಶಕರು ( ಅಭಿವೃದ್ದಿ) 


ಕ್ರಸಂ. 


ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 


1 . 


ಅಪರ ನಿರ್ದೇಶಕರು ( ಅಭಿವೃದ್ಧಿ) ರವರ ಅಧೀನದಲ್ಲಿ ಕಾರ್ಯನಿರ್ವಹಣೆ 


ಉಪನಿರ್ದೇಶಕರು ( ಡಿ. ವಿ. ಡಿ - 2 ಮತ್ತು ಇ - ಆಡಳಿತ) ಉಪನಿರ್ದೇಶಕರು (ಆಭಿವೃದ್ದಿ), ಉಪ ನಿರ್ದೇಶಕರು (ಕೇಂದ್ರ ಪುರಸ್ಕೃತ 
| ಯೋಜನೆಗಳು ) ಮತ್ತು ಉಪ ನಿರ್ದೇಶಕರು (ಔಷಧಿ ಭಂಡಾರ) ಇವರಿಗೆ ಸಂಬಂಧಿಸಿದ ವಿಷಯಗಳು 

ಡಿ . ವಿ . ಡಿ.- 1 ಶಾಖೆ ಕೇಂದ್ರ ಕಛೇರಿ ಔಷಧಿ ಕಡತಗಳು 
4. | ಸರ್ಕಾರದ ಯೋಜನಾ ಇಲಾಖೆ ಮತ್ತು ಆರ್ಥಿಕ ಇಲಾಖೆಯೊಂದಿಗೆ ಸಮನ್ವಯ 
5. | ಕೇಂದ್ರ ಪುರಸ್ಕೃತ, ರಾಜ್ಯ ಮತ್ತು ಜಿಲ್ಲಾವಲಯ ಯೋಜನಾ ಕಾರ್ಯಕ್ರಮಗಳಿಗೆ ಯೋಜನೆಗಳನ್ನು ರೂಪಿಸುವುದು ಮತ್ತು ಆಯವ್ಯಯ 

ತಯಾರಿಸುವುದು ( ಜಾನುವಾರು ಆರೋಗ್ಯ ಶಾಖೆಯ ವ್ಯಾಪ್ತಿಯ ಯೋಜನೆಗಳನ್ನು ಹೊರತುಪಡಿಸಿ) 
ಯೋಜನೆ ಕಾರ್ಯಕ್ರಮಗಳ ಅನುದಾನ ಹಂಚಿಕೆ, ಬಿಡುಗಡೆ, ಬಿಲ್ಲುಗಳ ಮೇಲು ಸಹಿ ಪ್ರಾಧಿಕಾರ, ಖಜಾನೆ ಅಪ್ಲೋಡಿಂಗ್ ಮತ್ತು 
ವೆಚ್ಚ ನಿಯಂತ್ರಣ ಹಣ ವಿನಿಯೋಗ ಪ್ರಮಾಣ ಪತ್ರಗಳ ಸಲ್ಲಿಕೆ 
ಎಲ್ಲಾ ಯೋಜನಾ ಕಾರ್ಯಕ್ರಮಗಳ ನಿಯತಕಾಲಿಕ ವರದಿಗಳಾದ ಕೆಡಿಪಿ, ಎಂಪಿಕ್‌ , ಆರ್‌.ಎಫ್ . ಡಿ , ಇನ್ನಿತರೆ ವರದಿಗಳ ತಯಾರಿಕೆ 
ಮತ್ತು ಸಲ್ಲಿಕೆ 

ಆರ್. ಐ. ಡಿ.ಎಫ್. ಯೋಜನೆ ನಿರ್ವಹಣೆ 
9 . ಬಂಡವಾಳ ಹೂಡಿಕೆ, ಅಗ್ರಿ ಬ್ಯುಸಿನೆಸ್ , ಪಬ್ಲಿಕ್ ಪ್ರೈವೇಟ್ ಪಾರ್ಟನರ್ ಶಿಪ್, ಮೂಲಭೂತ ಸೌಕರ್ಯ ವಿಷಯಗಳ ನಿರ್ವಹಣೆ 
10. | ಪಶುವೈದ್ಯಕೀಯ ಸಂಸ್ಥೆಗಳನ್ನು ತೆರೆಯುವುದು ಮತ್ತು ಮೇಲ್ದರ್ಜೆಗೇರಿಸುವುದು , ಪಾಲಿಕ್ಲಿನಿಕ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು 

ಹಾಗೂ ಸಂಚಾರಿ ಪಶು ಚಿಕಿತ್ಸಾಲಯಗಳಿಗೆ ಸಂಬಂಧಿಸಿದ ವಿಷಯಗಳು 
11. ಪಶುವೈದ್ಯಕೀಯ ಔಷಧ ಭಂಡಾರ ಬಿಲ್ಲುಗಳ ಮೇಲುಸಹಿ ಪ್ರಾಧಿಕಾರಿಯಾಗಿರುತ್ತಾರೆ 

ಆಯುಕ್ತರು / ನಿರ್ದೇಶಕರು ಸೂಚಿಸಿದ ಇನ್ನಿತರೆ ಕಾರ್ಯಗಳು 


9 . ಜಂಟಿ ನಿರ್ದೇಶಕರು (ಕ್ಷೇತ್ರಗಳು) 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. | ಅಪರ ನಿರ್ದೇಶಕರು ( ಜಾನುವಾರು ಸಂಪನ್ಮೂಲ) ರವರ ಅಧೀನದಲ್ಲಿ ಕಾರ್ಯನಿರ್ವಹಣೆ 

ರಾಜ್ಯವಲಯದ ಎಲ್ಲಾ ನಾಲ್ಕು ಜಂಟಿ ನಿರ್ದೇಶಕರುಗಳೊಂದಿಗೆ ಸಮನ್ವಯ 
ಉಪನಿರ್ದೇಶಕರು ( ಕುರಿ ಮತ್ತು ಕುಕ್ಕುಟ ಅಭಿವೃದ್ದಿ) , ಉಪನಿರ್ದೇಶಕರು ( ಮೇವು ಮತ್ತು ಕ್ಷೀರ) ಉಪನಿರ್ದೇಶಕರು 
( ವರಾಹ ಅಭಿವೃದ್ದಿ) ಇವರಿಗೆ ಸಂಬಂಧಿಸಿದ ವಿಷಯಗಳು 


S. 


| 


೧೪೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

ಭಾಗ ೧ 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
ಜಾನುವಾರು ಕ್ಷೇತ್ರಗಳ ವಾರ್ಷಿಕ ಕ್ರಿಯಾ ಯೋಜನೆಗಳ ತಾಂತ್ರಿಕ ಅನುಮೋದನೆ 
ಕೋಳಿ ಆಹಾರ ಗುಣ ನಿಯಂತ್ರಣೆ, ಪಶು ಆಹಾರ ಮತ್ತು ಕುಕ್ಕುಟ ಆಹಾರ ತಯಾರಕರ ಪರವಾನಗಿ ಪ್ರಾಧಿಕಾರಕ್ಕೆ ಸಂಬಂಧಿಸಿದ 

ವಿಷಯಗಳು 
6. ಬರ, ಪ್ರಕೃತಿ ವಿಕೋಪ, ನಿರ್ವಹಣಾ ಕಾರ್ಯಕ್ರಮಗಳ ವಿಷಯಗಳು 

ಜನಕ ಮೌಲ್ಯ ನಿರ್ಣಯ ಕೋಶಗಳ ನಿರ್ವಹಣೆ ಯೋಜನೆ, ಯೋಜನೇತರ ಕಾರ್ಯಕ್ರಮಗಳ ಅನುದಾನ ಹಂಚಿಕೆ, ಬಿಡುಗಡೆ ಅಪ್ 

ಲೋಡಿಂಗ್ ಮತ್ತು ಪ್ರಗತಿ ಪರಿಶೀಲನೆ 
8. | ಉಪ ನಿರ್ದೇಶಕರು ( ದನ ಮತ್ತು ಎಮ್ಮೆ ಅಭಿವೃದ್ಧಿ/ ಕೆ. ವಿ.ಎಸ್.) ಇವರಿಗೆ ಸಂಬಂಧಿಸಿದ ವಿಷಯಗಳು 
9. | ಆಯುಕ್ತರು /ನಿರ್ದೇಶಕರು ಸೂಚಿಸಿದ ಇನ್ನಿತರೆ ಕಾರ್ಯಗಳು 
1. ಉಪ ನಿರ್ದೇಶಕರು ( ವರಾಹ ಅಭಿವೃದ್ದಿ) 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. | ಜಂಟಿ ನಿರ್ದೇಶಕರು (ಕೇತ) ಕೇಂದ್ರ ಕಛೇರಿ ಇವರ ಅಧೀನದಲ್ಲಿ ಕಾರ್ಯನಿರ್ವಹಣೆ 
2. | ವರಾಹ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುವುದು ಅನುದಾನ ಹಂಚಿಕೆ, ಬಿಡುಗಡೆ ಮತ್ತು ಕಾರ್ಯಕ್ರಮಗಳ ಅನುಷ್ಠಾನದ ಉಸ್ತುವಾರಿ 
3. | ರಾಜ್ಯದಲ್ಲಿನ ಹಂದಿ ಸಾಕಾಣಿಕಾ ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯದ ಉಸ್ತುವಾರಿ , ಯೋಜನೆಗಳ ತಯಾರಿಕೆ, ಸುಧಾರಿತ ತಳಿಗಳ ಆಯ್ಕೆ 
4. | ರೈತರಿಗೆ ಹಂದಿ ಸಾಕಾಣೆ ಬಗ್ಗೆ ತರಬೇತಿ ಕಾರ್ಯಕ್ರಮಗಳನ್ನು ರೂಪಿಸುವುದು 

ಹಂದಿ ಮತ್ತು ಅದರ ಉತ್ಪನ್ನಗಳ ಬಗ್ಗೆ ಮಾರುಕಟ್ಟೆ ವ್ಯವಸ್ಥೆಗೆ ಸಂಬಂಧಿಸಿದ ವಿಷಯಗಳು 
ಸಾಮಾಜಿಕ ಹಾಗೂ ಆರ್ಥಿಕ ಕಾರ್ಯಕ್ರಮಗಳಡಿಯಲ್ಲಿ ಹಂದಿಗಳಿಗೆ ಸಂಬಂಧಿಸಿದ ಯೋಜನೆಗಳ ನಿರ್ವಹಣೆ 
ಹಂದಿ ಸಾಕಾಣಿಕಾ ಸಹಕಾರ ಸಂಘಗಳಿಗೆ ಮಾರ್ಗದರ್ಶನ ನೀಡುವುದು ಮತ್ತು ಕಾರ್ಯನಿರ್ವಹಣೆಯ ಪರಿಶೀಲನೆ 

ವರಾಹ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ವರದಿಗಳ ಕ್ರೋಢೀಕರಣ 
9, | ಮೇಲಾಧಿಕಾರಿಗಳು ವಹಿಸಿದ ಇನ್ನಿತರೆ ಕಾರ್ಯಗಳು 


ಕ್ರ. ಸಂ . 


2. ಉಪ ನಿರ್ದೇಶಕರು (ಕೇಂದ್ರ ಪುರಸ್ಕೃತ ಯೋಜನೆ) 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. | ಜಂಟಿ ನಿರ್ದೇಶಕರು ( ಅಭಿವೃದ್ಧಿ) ಕೇಂದ್ರ ಕಛೇರಿ ಇವರ ಅಧೀನದಲ್ಲಿ ಕಾರ್ಯನಿರ್ವಹಣೆ 
2 . | ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳ ನಿರ್ವಹಣೆ 

ಕೇಂದ್ರ ಪುರಸ್ಕೃತ ಯೋಜನೆಗಳ ನಿಯತಕಾಲಿಕ ವರದಿಗಳ ಕ್ರೋಢೀಕರಣ 
ಮೇಲಾಧಿಕಾರಿಗಳು ವಹಿಸಿದ ಇನ್ನಿತರೆ ಕಾರ್ಯಗಳು 


3. ಉಪ ನಿರ್ದೇಶಕರು (ಕುರಿ ಮತ್ತು ಕೋಳಿ ಅಭಿವೃದ್ದಿ) 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. | ಜಂಟಿ ನಿರ್ದೇಶಕರು (ಕ್ಷೇತ) ಕೇಂದ್ರ ಕಛೇರಿ ಇವರ ಅಧೀನದಲ್ಲಿ ಕಾರ್ಯನಿರ್ವಹಣೆ 
2. ಕುರಿ/ ಮೇಕೆ/ಮೋಲ/ಕೋಳಿ ಅಭಿವೃದ್ಧಿಗೆ ಸೂಕ್ತ ಯೋಜನೆಗಳನ್ನು ತಯಾರಿಸುವುದು 

ಕುರಿ /ಮೇಕೆ/ಮೊಲ/ಕೋಳಿ ಸಾಕಾಣಿಕಾ ಕ್ಷೇತ್ರಗಳ ಅಭಿವೃದ್ಧಿ ಯೋಜನೆಗಳ ತಯಾರಿಕೆ ಮತ್ತು ಅನುಷ್ಠಾನದ ಉಸ್ತುವಾರಿ 
ಕುರಿ /ಕೋಳಿ ಸಾಕಾಣೆ ಬಗ್ಗೆ ರೈತರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ರೂಪಿಸುವುದು 
ಸಾಮಾಜಿಕ ಹಾಗೂ ಆರ್ಥಿಕ ಕಾರ್ಯಕ್ರಮಗಳಡಿಯಲ್ಲಿ ಕುರಿ / ಮೇಕೆ/ಮೋಲ/ಕೋಳಿ ಸಾಕಾಣಿಕೆಗೆ ಸಂಬಂಧಿಸಿದ ಯೋಜನೆಗಳ 
ನಿರ್ವಹಣೆ 
ಕುರಿ ಮತ್ತು ಕುರಿ ಉತ್ಪನ್ನಗಳ ಅಭಿವೃದ್ಧಿ ಮಂಡಳಿ ಸಂಬಂಧಿತ ವಿಷಯಗಳು 
ಕೋಳಿ ಸಾಕಾಣಿಕೆ ಸಹಕಾರ ಸಂಘಗಳಿಗೆ ಸಂಬಂಧಿತ ವಿಷಯಗಳು 

ವಾಣಿಜ್ಯ ಕುಕ್ಕುಟ ಕ್ಷೇತ್ರಗಳು ಮತ್ತು ಹ್ಯಾಚರಿಗಳ ಸಂಬಂಧಿತ ವಿಷಯಗಳು 
9. | ಕೋಳಿ ಮತ್ತು ಕೋಳಿ ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆಗೆ ಸಂಬಂಧಿಸಿದ ವಿಷಯಗಳು 

ಮೇಲಾಧಿಕಾರಿಗಳು ವಹಿಸಿದ ಇನ್ನಿತರೆ ಕಾರ್ಯಗಳು 


೧೪೮೩ 


ಕ್ರ. ಸಂ . 


ಭಾಗ ೧ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 
4. ಉಪ ನಿರ್ದೇಶಕರು (ಸೂಪರ್‌ಸ್ಪೆಷಾಲಿಟಿ ಪಶು ಆಸ್ಪತ್ರೆ, ದಂಡುಪ್ರದೇಶ) 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. ಜಂಟಿ ನಿರ್ದೇಶಕರು ( ರಾಜ್ಯವಲಯ ) ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವುದು 
2. ಸಂಸ್ಥೆಯ ಮುಖ್ಯಸ್ಥರಾಗಿ ಸಂಪೂರ್ಣ ಜವಾಬ್ದಾರಿ 
3, ಆಡಳಿತ ಮತ್ತು ಆರ್ಥಿಕ ವ್ಯವಹಾರಗಳ ನಿರ್ವಹಣೆ 

ಮೇಲಾಧಿಕಾರಿಗಳು ಸೂಚಿಸಿದ ಇತರೆ ಕಾರ್ಯಗಳು 


5 . ಉಪ ನಿರ್ದೇಶಕರು ( ದನ ಮತ್ತು ಎಮ್ಮೆ ಅಭಿವೃದ್ದಿ/ ಕೆ. ವಿ.ಎಸ್.) 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. | ಜಂಟಿ ನಿರ್ದೇಶಕರು (ಕ್ಷೇತ್ರ) ಕೇಂದ್ರ ಕಛೇರಿ ಇವರ ಅಧೀನದಲ್ಲಿ ಕಾರ್ಯನಿರ್ವಹಣೆ 
2. ದನ ಮತ್ತು ಎಮ್ಮೆ ತಳಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸುವುದು 

ವೀರ್ಯ ಸಂಕಲನಾ ಕೇಂದ್ರಗಳು, ಕೃತಕ ಗರ್ಭಧಾರಣಾ ಕಾರ್ಯಕ್ರಮದ ಮೇಲ್ವಿಚಾರಣೆ ಮತ್ತು ಜನಕ ಮೌಲ್ಯ ನಿರ್ಣಯ ಕೋಶಕ್ಕೆ 

ಸಂಬಂಧಿಸಿದ ವಿಷಯಗಳು 
4. | ಜಾನುವಾರು ತಳಿ ಸಂವರ್ಧನಾ ನೀತಿಗೆ ಸಂಬಂಧಿಸಿದ ವಿಷಯಗಳ ನಿರ್ವಹಣೆ 
5. | ಗೋಸದನ, ಪಿಂಜ್ರಾಪೋಲ್ ಸಂಬಂಧಿಸಿದ ವಿಷಯಗಳು 


ಕೆ.ಎಲ್. ಡಿ . ಎ . ಗೆ ಸಂಬಂಧಿಸಿದ ವಿಷಯಗಳು 


7 . 


| ಮೇಲಾಧಿಕಾರಿಗಳಿಂದ ವಹಿಸಲ್ಪಟ್ಟ ಮತ್ತಾವುದೇ ಕಾರ್ಯನಿರ್ವಹಣೆ 


ಕ್ರಸಂ. 


6. ಉಪ ನಿರ್ದೇಶಕರು (ಮೇವು ಮತ್ತು ಕ್ಷೀರ) 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. ಜಂಟಿ ನಿರ್ದೇಶಕರು (ಕ್ಷೇತ್ರ) ಕೇಂದ್ರ ಕಛೇರಿ ಇವರ ಅಧೀನದಲ್ಲಿ ಕಾರ್ಯನಿರ್ವಹಣೆ 
2. ಮೇವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸುವುದು ಮತ್ತು ಮೇವು ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಉಸ್ತುವಾರಿ 

ಪಶು ಆಹಾರ ಟೆಂಡರ್ ಪ್ರಕ್ರಿಯೆಯ ನಿರ್ವಹಣೆ 


ಪ್ರಕೃತಿ ವಿಕೋಪಗಳ ನಿರ್ವಹಣೆ, ಬರ ನಿರ್ವಹಣೆ ಹಾಗೂ ಮೇವು ಪರಿಸ್ಥಿತಿ ನಿರ್ವಹಣೆ ಕಾರ್ಯಗಳ ಉಸ್ತುವಾರಿ 


ಕ್ಷೀರಾಭಿವೃದ್ದಿ ಕಾರ್ಯಕ್ರಮಗಳನ್ನು ರೂಪಿಸುವುದು 
6. | ಕೆ. ಎಂ .ಎಫ್. ಹಾಗೂ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟಗಳಿಗೆ ಸಂಬಂಧಿಸಿದ ವಿಷಯಗಳು 
7. ಮೇಲಾಧಿಕಾರಿಗಳು ವಹಿಸಿದ ಇನ್ನಿತರೆ ಕಾರ್ಯಗಳು 


7. ಉಪ ನಿರ್ದೇಶಕರು ( ಅಭಿವೃದ್ದಿ) 


ಕ್ರ. ಸಂ . 


ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 


- 1 


| 


ಜಂಟಿ ನಿರ್ದೇಶಕರು ( ಅಭಿವೃದ್ಧಿ) ಕೇಂದ್ರ ಕಛೇರಿ ಇವರ ಅಧೀನದಲ್ಲಿ ಕಾರ್ಯನಿರ್ವಹಣೆ 


2. | ಯೋಜನೆಗಳ ರೂಪು ರೇಷೆಗಳನ್ನು ತಯಾರಿಸುವುದು ಮತ್ತು ವಿಶೇಷ ಘಟಕ ಯೋಜನೆ, ಸಾಮಾಜಿಕ ಹಾಗೂ ಆರ್ಥಿಕ ಯೋಜನೆ 

ಮತ್ತು ಮಹಿಳಾ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಿಸಿದ ವಿಷಯಗಳು 


ಮಾಹಿತಿ ನಿರ್ವಹಣಾ ವ್ಯವಸ್ಥೆಯ ಜವಾಬ್ದಾರಿ 


ಯೋಜನಾ ಕಾರ್ಯಕ್ರಮಗಳನ್ನು ರೂಪಿಸುವುದು ಮತ್ತು ಅನುದಾನ ಹಂಚಿಕೆ, ಜಿಲ್ಲಾ ಮತ್ತು ರಾಜ್ಯ ಯೋಜನಾ ಕಾರ್ಯಕ್ರಮಗಳ ಪ್ರಗತಿ 
ವರದಿಗಳ ಕ್ರೋಢೀಕರಣ, ಎಂಪಿಕ್ , ಆರ್‌.ಎಫ್. ಡಿ ಮತ್ತು ಕೆ. ಡಿ . ಪಿ . ವರದಿಗಳ ಕ್ರೋಢೀಕರಣ, ತಯಾರಿಕೆ ಹಾಗೂ ಮೌಲ್ಯಮಾಪನ 


5 . 


| 


ಯೋಜನೆಗಳಡಿ ವಿವಿಧ ಹುದ್ದೆಗಳ ಮುಂದುವರಿಕೆಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ತಯಾರಿಸಿ ಮಂಡಿಸುವುದು 


6. | ಮೇಲಾಧಿಕಾರಿಗಳು ವಹಿಸಿದ ಇನ್ನಿತರೆ ಕಾರ್ಯಗಳು 


ಕ್ರಸಂ. 


೧೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

ಭಾಗ ೧ 
8. ಉಪ ನಿರ್ದೇಶಕರು ( ಡಿವಿಡಿ ಮತ್ತು ವಿದ್ಯುನ್ಮಾನ ಆಡಳಿತ/ ಎಸ್ .ಎಫ್. ಡಿ. ಎ.) ಕೇಂದ್ರ ಕಛೇರಿ 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
ಜಂಟಿ ನಿರ್ದೇಶಕರು ( ಅಭಿವೃದ್ಧಿ) ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವುದು 
ಪಶುವೈದ್ಯಕೀಯ ಸಂಸ್ಥೆಗಳ ಕಟ್ಟಡಗಳು ಮತ್ತು ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದ ಸೌಲಭ್ಯಗಳ ಸುಧಾರಣೆಗೆ ಸಂಬಂಧಿಸಿದ 
ವಿಷಯಗಳು ( ಆರ್ . ಐ. ಡಿ. ಎಫ್ . ಯೋಜನೆ ಸೇರಿ) 
ವಿವಿಧ ನಿಗಮ ಮತ್ತು ಮಂಡಳಿಗಳಿಗೆ ಸಂಬಂಧಿಸಿದ ವಿಷಯ 
ಸಂಚಾರಿ ಪಶುಚಿಕಿತ್ಸಾಲಯಗಳಿಗೆ ಸಂಬಂಧಪಟ್ಟ ವಿಷಯಗಳು 
ಹೊಸದಾಗಿ ಪಶುವೈದ್ಯಕೀಯ ಸಂಸ್ಥೆಗಳನ್ನು ತೆರೆಯುವುದು ಮತ್ತು ಮೇಲ್ದರ್ಜೆಗೇರಿಸುವ ಸಂಬಂಧ ವಿಷಯಗಳ ನಿರ್ವಹಣೆ 
ವಿಧಾನಸಭೆ , ವಿಧಾನ ಪರಿಷತ್ ಪ್ರಶ್ನಾವಳಿಗಳಿಗೆ ಮಾಹಿತಿ ಸಂಗ್ರಹಿಸಿ, ಕ್ರೋಢೀಕರಿಸಿ , ಸರ್ಕಾರಕ್ಕೆ ಸಲ್ಲಿಸುವ ಹೊಣೆಗಾರಿಕೆ 


3 . 


ವಿದ್ಯುನ್ಮಾನ ಆಡಳಿತ ವಿಷಯಗಳು 


ಮಹಿಳಾ ಅಭಿವೃದ್ಧಿ ಯೋಜನೆ 
ಮೇಲಾಧಿಕಾರಿಗಳು ಸೂಚಿಸಿದ ಇತರೆ ಕಾರ್ಯಗಳು 


9 , 


೨. ಉಪ ನಿರ್ದೇಶಕರು (ಔಷಧಿ ಭಂಡಾರ, ಹೆಬ್ಬಾಳ ) 


ಕ್ರಸಂ. 


ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 


ಜಂಟಿ ನಿರ್ದೇಶಕರು ( ಅಭಿವೃದ್ಧಿ) ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವುದು 


2 . | ಎಲ್ಲಾ ಅಧೀನ ಕಛೇರಿಗಳ ಅವಶ್ಯಕ ವಸ್ತುಗಳ ಬೇಡಿಕೆಗಳ ಕ್ರೋಢೀಕರಣ ಮತ್ತು ಸರಬರಾಜಿಗೆ ಕ್ರಮ ವಹಿಸುವುದು 

ರಾಜ್ಯ ವಲಯದ ಎಲ್ಲಾ ಔಷಧಿಗಳ ದಾಸ್ತಾನು ಸ್ವೀಕರಿಸಿ ವಿತರಣೆ ಮಾಡುವುದು ಮತ್ತು ದಾಖಲಾತಿಗಳ ನಿರ್ವಹಣೆ 
ರಾಜ್ಯಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುವ ಎಲ್ಲಾ ಅಧಿಕಾರಿಗಳಿಂದ ಕೇಂದ್ರ, ರಾಜ್ಯ ಮತ್ತು ಜಿಲ್ಲಾವಲಯಗಳಿಗೆ ಸಂಬಂಧಿಸಿದಂತೆ ಇಲಾಖೆಗೆ 
ಅಗತ್ಯವಿರುವ ಔಷಧಿ ರಾಸಾಯನಿಕಗಳು , ಸಲಕರಣೆ, ಯಂತ್ರೋಪಕರಣ , ಪೀಠೋಪಕರಣಗಳು, ಸರಕು ಸಾಮಗ್ರಿಗಳು, ಲಸಿಕೆ ಮತ್ತು 

ಇನ್ನಿತರ ಅಗತ್ಯ ವಸ್ತುಗಳಿಗೆ ಸಂಬಂಧಿಸಿದಂತೆ ಬೇಡಿಕೆಗಳ ಕ್ರೋಢೀಕರಣ ಮತ್ತು ಟೆಂಡರ್ ಪ್ರಕ್ರಿಯೆ ನಿರ್ವಹಣೆ 
5. | ಸರಬರಾಜಾದ ಔಷಧಿಗಳ ಗುಣಮಟ್ಟ ಪರೀಕ್ಷೆ ಮತ್ತು ಸಂಬಂಧಿತ ನ್ಯಾಯಾಲಯ ಪ್ರಕರಣಗಳ ನಿರ್ವಹಣೆ 

ಮೇಲಾಧಿಕಾರಿಗಳು ಸೂಚಿಸಿದ ಇತರೆ ಕಾರ್ಯಗಳು 


10 . ರಾಜ್ಯ ವಲಯದ ಉಪ ನಿರ್ದೇಶಕರು - ವಿಭಾಗೀಯ ವಿಶೇಷ ಸೌಲಭ್ಯಗಳ ಪಶು ಆಸ್ಪತ್ರೆಗಳು ( ಸ್ಪೆಷಾಲಿಟಿ ಪಶು ಆಸ್ಪತ್ರೆ) ತುಮಕೂರು 

- ಮೈಸೂರು, ಗುಲ್ಬರ್ಗಾ ಮತ್ತು ಬೆಳಗಾಂ | 
ಕ್ರಸಂ. 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. | ಆಯಾ ವಿಭಾಗದ ರಾಜ್ಯ ವಲಯ ಜಂಟಿ ನಿರ್ದೇಶಕರು ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವುದು 

ಆಸ್ಪತ್ರೆಯ ನಿರ್ವಹಣೆ , ತಾಂತ್ರಿಕ ಉಸ್ತುವಾರಿ 

ಆರ್ಥಿಕ ವ್ಯವಹಾರಗಳು ಮತ್ತು ಆಡಳಿತ 
4. ಜಿಲ್ಲಾ ಪ್ರಯೋಗಾಲಯದ ಉಸ್ತುವಾರಿ 
5. ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮುಖ್ಯ ಪಶುವೈದ್ಯಾಧಿಕಾರಿ ಹುದ್ದೆ ಇರುವ ರಾಜ್ಯ ವಲಯ ವ್ಯಾಪ್ತಿಯ ತರಬೇತಿ ಕೇಂದ್ರಗಳ ಉಸ್ತುವಾರಿ ಮತ್ತು 

ಮೇಲುಸಹಿ ಪ್ರಾಧಿಕಾರ 
6. | ಆಯಾ ಜಿಲ್ಲೆಗಳಲ್ಲಿ ಅನುಷ್ಠಾನವಾಗುವ ಕೇಂದ್ರ ಮತ್ತು ರಾಜ್ಯ ವಲಯ ಯೋಜನೆಗಳ ನೋಡಲ್ ಅಧಿಕಾರಿ , ಉಸ್ತುವಾರಿ, ಅನುಷ್ಠಾನ 

ಮತ್ತು ಮೇಲು ಸಹಿ ಪ್ರಾಧಿಕಾರ 

ಜಿಲ್ಲಾದ್ಯಾಂತ ಅಗತ್ಯಾನುಸಾರ ತುರ್ತು ತಾಂತ್ರಿಕ ಸೇವೆ ಒದಗಿಸುವುದು 
- 8, ಮೇಲಾಧಿಕಾರಿಗಳು ವಹಿಸಿದ ಇನ್ನಿತರೆ ಕಾರ್ಯಗಳು 


7, 


ಕ್ರಸಂ. 


11 . ಉಪ ನಿರ್ದೇಶಕರು ( ಜಿಲ್ಲಾ ಪಾಲಿಕ್ಲಿನಿಕ್) 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. | ಆಯಾ ವಿಭಾಗದ ಜಂಟಿ ನಿರ್ದೇಶಕರು ( ರಾಜ್ಯ ವಲಯ ) ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವುದು 


|ಈ| 


| 


| 


| 


9 . 


ಕ್ರಸಂ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೬, ೨೦೧೪ 

೧೪೮೫ 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
2 . ಪಾಲಿಕ್ಲಿನಿಕ್ ನಿರ್ವಹಣೆಯ ಸಂಪೂರ್ಣ ಜವಾಬ್ದಾರಿ 
3. | ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮುಖ್ಯ ಪಶುವೈದ್ಯಾಧಿಕಾರಿ ಹುದ್ದೆ ಇರುವ ರಾಜ್ಯ ವಲಯ ವ್ಯಾಪ್ತಿಯ ತರಬೇತಿ ಕೇಂದ್ರಗಳ ಉಸ್ತುವಾರಿ ಮತ್ತು 

ಮೇಲು ಸಹಿ ಪ್ರಾಧಿಕಾರ 
ಅಧೀನ ಸಿಬ್ಬಂದಿ, ಆಡಳಿತ ಮತ್ತು ಆರ್ಥಿಕ ವ್ಯವಹಾರಗಳ ನಿರ್ವಹಣೆ 
ಜಿಲ್ಲೆಯಲ್ಲಿ ರೋಗೋದ್ರೇಕಗಳ ಪರಿಶೀಲನೆ, ಮಾದರಿಗಳ ಸಂಗ್ರಹಣೆ ಮತ್ತು ರೋಗನಿರ್ಣಯಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದು 
ಜಿಲ್ಲಾ ಪ್ರಯೋಗಾಲಯದ ಉಸ್ತುವಾರಿ | 

ಅಗತ್ಯಕ್ಕೆ ಅನುಗುಣವಾಗಿ ಜಿಲ್ಲೆಯಾದ್ಯಂತ ತಜ್ಞ ಪಶುವೈದ್ಯಕೀಯ ಸೇವೆ ಒದಗಿಸುವುದು 
8, ಆಯಾ ಜಿಲ್ಲೆಗಳಲ್ಲಿ ಅನುಷ್ಠಾನವಾಗುವ ಕೇಂದ್ರ ಮತ್ತು ರಾಜ್ಯ ವಲಯ ಯೋಜನೆಗಳ ನೋಡಲ್ ಅಧಿಕಾರಿ, ಉಸ್ತುವಾರಿ, ಅನುಷ್ಠಾನ 

ಮತ್ತು ಮೇಲು ಸಹಿ ಪ್ರಾಧಿಕಾರ 

ಮೇಲಾಧಿಕಾರಿಗಳು ವಹಿಸಿದ ಇನ್ನಿತರೆ ಕರ್ತವ್ಯಗಳು 
12 . ಉಪ ನಿರ್ದೇಶಕರು ( ಅಮೃತ್ ಮಹಲ್ ತಳಿ ಸಂವರ್ಧನಾ ಕೇಂದ್ರ, ಅಜ್ಜಂಪುರ) . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. ಜಂಟಿ ನಿರ್ದೇಶಕರು ( ರಾಜ್ಯ ವಲಯ ) ಬೀರೂರು ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವುದು 
2. | ಅಮೃತ್ ಮಹಲ್ ತಳಿಯ ಜಾನುವಾರುಗಳ ಶುದ್ಧತೆಯ ಸಂರಕ್ಷಣೆ 

| ರಾಜ್ಯದಲ್ಲಿ ವಿವಿಧ ವೀರ್ಯ ಸಂಕಲನಾ ಕೇಂದ್ರ ಹಾಗೂ ಆಸಕ್ತ ಪಶುಪಾಲಕರಿಗೆ ಪೂರೈಸಲು ಶುದ್ಧ ತಳಿಯ ಹೋರಿಗಳ ಉತ್ಪಾದನೆ 
4. | ಆಸಕ್ತ ಪಶುಪಾಲಕರಿಗೆ ತರಬೇತಿ ಆಯೋಜಿಸುವುದು 
5. | ಮೇವಿನ ಬೀಜ ಹಾಗೂ ಮೇವಿನ ಬೇರುಗಳ ಉತ್ಪಾದನೆ ಹಾಗೂ ರೈತರಿಗೆ ವಿತರಣೆ 
6. | ಬರಗಾಲದಲ್ಲಿ ಅಭಾವ ಪೀಡಿತ ಪ್ರದೇಶಗಳಿಗೆ ಮೇವು ವಿತರಣೆಗಾಗಿ ಮೇವು ಸಂಗ್ರಹಣಾ ಕೇಂದ್ರವಾಗಿ ಕಾರ್ಯನಿರ್ವಹಣೆ 

ಉಪಕೇಂದ್ರಗಳ ಬಿಲ್ಲುಗಳ ಮೇಲುಸಹಿ ಪ್ರಾಧಿಕಾರಿ 
ಉಪಕೇಂದ್ರಗಳ ವಾರ್ಷಿಕ ದಾಸ್ತಾನು ಪರಿಶೀಲನೆ ಮತ್ತು ನಿರುಪಯುಕ್ತ ಸಾಮಗ್ರಿಗಳ ಬೆಲೆ ಮನ್ನಾ ಮಾಡಲು ಜಂಟಿ ನಿರ್ದೇಶಕರಿಗೆ 
ಸಹಕರಿಸುವುದು 
ಅಮೃತ್ ಕಾವಲುಗಳ ಸಂರಕ್ಷಣೆ 
ನ್ಯಾಯಾಲಯ ಪ್ರಕರಣಗಳು 

ವಾರ್ಷಿಕ ಹುಜೂರ್‌ ಗಣತಿ , ಹರಾಜು ಪ್ರಕ್ರಿಯೆ ನಡೆಸುವುದು 
12. | ಇತರೆ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಕಾವಲುಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆಗೆ ಕ್ರಮವಹಿಸುವುದು 
13, | ಅಧೀನ ಅಧಿಕಾರಿ / ಸಿಬ್ಬಂದಿಯ ವಾರ್ಷಿಕ ಕಾರ್ಯನಿರ್ವಹಣಾ ವರದಿ 
14 . | ಮೇಲಾಧಿಕಾರಿಗಳು ವಹಿಸಿದ ಇನ್ನಿತರೆ ಕರ್ತವ್ಯಗಳು 
13. ಉಪ ನಿರ್ದೇಶಕರು ( ಜಾಗೃತ ಮತ್ತು ತಾಂತ್ರಿಕ ತಪಾಸಣೆ) 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. ಜಂಟಿ ನಿರ್ದೇಶಕರು ( ಜಾಗೃತ ಮತ್ತು ತಾಂತ್ರಿಕ ತಪಾಸಣೆ ) ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವುದು 
2. | ಸರ್ಕಾರಿ ಆದೇಶಗಳು, ಸುತ್ತೋಲೆಗಳು ಮತ್ತು ಮಾರ್ಗಸೂಚಿಗಳ ಸಂಕಲನ 

ಕಾಯ್ದೆ ಮತ್ತು ವಿಧೇಯಕಗಳಿಗೆ ಸಂಬಂಧಿಸಿದ ವಿಷಯಗಳು 
ಸಾರ್ವಜನಿಕ ಕುಂದುಕೊರತೆ ಮತ್ತು ದೂರುಗಳು 
ಕೇಂದ್ರ, ರಾಜ್ಯ ಮತ್ತು ಜಿಲ್ಲಾ ಪಂಚಾಯ್ತಿ ಯೋಜನೆಗಳ ತಾಂತ್ರಿಕ ಮತ್ತು ಆರ್ಥಿಕ ಲೆಕ್ಕ ತಪಾಸಣೆ 

ಜಾಗೃತ ಶಾಖೆ ನಿರ್ವಹಣೆ, ನ್ಯಾಯಾಲಯ ಪ್ರಕರಣಗಳ ಉಸ್ತುವಾರಿ 
7. | ಜಿಲ್ಲಾ ಮಟ್ಟದ ಅಧೀನ ಅಧಿಕಾರಿಗಳು ಕೈಗೊಂಡ ತಾಂತ್ರಿಕ ತಪಾಸಣ ವರದಿಗಳನ್ನು ಪರಿಶೀಲಿಸಿ ಮಂಡಿಸುವುದು 
8. | ಮಾಹಿತಿಯ ಹಕ್ಕು ಅಧಿನಿಯಮದ ಮೇಲ್ವಿಚಾರಣೆ 


ಭಾಗ ೧ 


೧೪೮೬ 

ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೧೬ , ೨೦೧೪ 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
9 , ಇಲಾಖಾ ವಿಚಾರಣೆ ಸಂಬಂಧಿತ ವಿಷಯಗಳು 
10 . ಮೇಲಾಧಿಕಾರಿಗಳು ಸೂಚಿಸಿದ ಇನ್ನಿತರೆ ಕಾರ್ಯಗಳು 
1. ಮುಖ್ಯ ಪಶು ವೈದ್ಯಾಧಿಕಾರಿ ( ವಿಸ್ತರಣೆ ತರಬೇತಿ ಹಾಗೂ ಶಿಕ್ಷಣ ) 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. ಜಂಟಿ ನಿರ್ದೇಶಕರು ( ವಿಸ್ತರಣೆ ತರಬೇತಿ ಹಾಗೂ ಶಿಕ್ಷಣ) ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವುದು 
2. ಮುಖ್ಯ ಪಶು ವೈದ್ಯಾಧಿಕಾರಿ (ಯೋಜನೆ 1 ಮತ್ತು ಯೋಜನೆ 2) 
ಕ್ರಸಂ. 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
ಉಪ ನಿರ್ದೇಶಕರು ( ಅಭಿವೃದ್ದಿ) ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವುದು 


ಕ್ರಸಂ. 


1 . 


ಕ್ರ. ಸಂ . 


3. ಮುಖ್ಯ ಪಶು ವೈದ್ಯಾಧಿಕಾರಿ (ಕೇಂದ್ರ ಪುರಸ್ಕೃತ ಯೋಜನೆಗಳು) 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. | ಉಪ ನಿರ್ದೇಶಕರು (ಕೇಂದ್ರ ಪುರಸ್ಕೃತ ಯೋಜನೆಗಳು ) ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವುದು 
4. ಮುಖ್ಯ ಪಶು ವೈದ್ಯಾಧಿಕಾರಿ ( ಡಿ.ವಿ.ಡಿ.-2 ಮತ್ತು 3) 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. ಉಪ ನಿರ್ದೇಶಕರು ( ಡಿವಿಡಿ ಮತ್ತು ವಿದ್ಯುನ್ಮಾನ ಆಡಳಿತ ) ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವುದು 
5. ಮುಖ್ಯ ಪಶು ವೈದ್ಯಾಧಿಕಾರಿ ( ಡಿ.ವಿ.ಡಿ.-4) 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 


ಉಪ ನಿರ್ದೇಶಕರು ( ಡಿವಿಡಿ ಮತ್ತು ವಿದ್ಯುನ್ಮಾನ ಆಡಳಿತ) ಇವರ ಅಧೀನದಲ್ಲಿ ಮತ್ತು ಅವರ ನಿರ್ದೇಶನದಂತೆ 
ಕಾರ್ಯನಿರ್ವಹಿಸುವುದು 


ಕ್ರ. ಸಂ . 


6. ಮುಖ್ಯ ಪಶು ವೈದ್ಯಾಧಿಕಾರಿ (ಕ್ಷೀರ) ಮತ್ತು ಮುಖ್ಯ ಪಶು ವೈದ್ಯಾಧಿಕಾರಿಗಳು (ಮೇವು) 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. ಉಪ ನಿರ್ದೇಶಕರು (ಕ್ಷೀರ ಮತ್ತು ಮೇವು) ಇವರ ಅಧೀನದಲ್ಲಿ ಮತ್ತು ಅವರ ನಿರ್ದೇಶನದಂತೆ ಕಾರ್ಯನಿರ್ವಹಿಸುವರು 
7. ಮುಖ್ಯ ಪಶು ವೈದ್ಯಾಧಿಕಾರಿ ( ಡಿ. ವಿ. ಡಿ.-1) 
ಕ್ರಸಂ. 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
ಉಪ ನಿರ್ದೇಶಕರು ( ಅಭಿವೃದ್ಧಿ) ರವರ ಅಧೀನದಲ್ಲಿ ಮತ್ತು ಅವರ ನಿರ್ದೇಶನದಂತೆ ಕಾರ್ಯನಿರ್ವಹಿಸುವರು 
8. ಮುಖ್ಯ ಪಶು ವೈದ್ಯಾಧಿಕಾರಿ (ಔಷಧಿ ಭಂಡಾರ) 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 


1. 


ಕ್ರ. ಸಂ . 


ಉಪ ನಿರ್ದೇಶಕರು ( ಔಷಧಿ ಭಂಡಾರ ) ರವರ ಅಧೀನದಲ್ಲಿ ಮತ್ತು ಅವರ ನಿರ್ದೇಶನದಂತೆ ಕಾರ್ಯನಿರ್ವಹಿಸುವರು 


9. ಮುಖ್ಯ ಪಶು ವೈದ್ಯಾಧಿಕಾರಿ ( ಆಡಳಿತ) - ತಾಂತ್ರಿಕ ತಪಾಸಣೆ 
ಕ್ರಸಂ. 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
ಉಪ ನಿರ್ದೇಶಕರು ( ಜಾಗೃತ ಮತ್ತು ತಾಂತ್ರಿಕ ತಪಾಸಣೆ) ರವರ ಅಧೀನದಲ್ಲಿ ಮತ್ತು ಅವರ ನಿರ್ದೇಶನದಂತೆ 
ಕಾರ್ಯನಿರ್ವಹಿಸುವರು 


ಕ್ರ. ಸಂ . 


10. ಮುಖ್ಯ ಪಶು ವೈದ್ಯಾಧಿಕಾರಿ (ಆಡಳಿತ) ಜಾಗೃತ 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
ಇಲಾಖಾ ವಿಚಾರಣೆ ಮತ್ತು ಸಾರ್ವಜನಿಕ ದೂರು ಹಾಗೂ ಕಾನೂನು ಕೋಶಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಉಪ 
ನಿರ್ದೇಶಕರು ( ಜಾಗೃತ ಮತ್ತು ತಾಂತ್ರಿಕ ತಪಾಸಣೆ) ರವರ ಅಧೀನದಲ್ಲಿ ಮತ್ತು ಅವರ ನಿರ್ದೇಶನದಂತೆ ಕಾರ್ಯನಿರ್ವಹಿಸುವರು 


೧೪೮೭ 


ಕ್ರ. ಸಂ . 


ಭಾಗ ೧ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೬ , ೨೦೧೪ 
11 . ಮುಖ್ಯ ಪಶು ವೈದ್ಯಾಧಿಕಾರಿ ( ಅಮೃತ್ ಮಹಲ್ ತಳಿ ಸಂವರ್ಧನಾ ಉಪ ಕೇಂದ್ರ) 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
ಕಾವಲುಗಳ ಸಂರಕ್ಷಣೆ ಮತ್ತು ಕೇಂದ್ರದ ಉಸ್ತುವಾರಿ 

ಬಟವಾಡೆ ಅಧಿಕಾರಿಯಾಗಿ ಕಾರ್ಯನಿರ್ವಹಣೆ 
3. | ಜಾನುವಾರು ಆರೋಗ್ಯ ಸಂರಕ್ಷಣೆ 


1 . 


ದಾಸ್ತಾನು ನಿರ್ವಹಣೆ ಮತ್ತು ವಾರ್ಷಿಕ ದಾಸ್ತಾನು ಪರಿಶೀಲನೆ ಮತ್ತು ವಿಲೇವಾರಿ 

ಮೇವು ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನ 
6. | ವಾರ್ಷಿಕ ಜಾನುವಾರು ಗಣತಿ ಕಾರ್ಯ ಮತ್ತು ಉಪ ನಿರ್ದೇಶಕರಿಗೆ ಜಾನುವಾರು ಹರಾಜು ಪ್ರಕ್ರಿಯೆಯಲ್ಲಿ ಸಹಕರಿಸುವುದು 
7. ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳ ನಿರ್ವಹಣೆ 
8. ಕಂದಾಯ , ಅರಣ್ಯ , ಪೊಲೀಸ್, ಜಲಾನಯನ ಇನ್ನಿತರೆ ಇಲಾಖೆಗಳೊಂದಿಗೆ ಸಮನ್ವಯ 
9. | ಮೇಲಾಧಿಕಾರಿಗಳು ಸೂಚಿಸಿದ ಇತರೆ ಕಾರ್ಯಗಳು 


12. ಮುಖ್ಯ ಪಶು ವೈದ್ಯಾಧಿಕಾರಿ ( ಆಡಳಿತ) ಜಿಲ್ಲಾ ಉಪನಿರ್ದೇಶಕರ ಕಛೇರಿ 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. | ಉಪ ನಿರ್ದೇಶಕರ ಕಛೇರಿಯ ಆಡಳಿತ ಮತ್ತು ತಾಂತ್ರಿಕ ವಿಷಯಗಳಿಗೆ ಸಂಬಂಧಿಸಿದ ಎಲ್ಲಾ ಕಡತಗಳ ನಿರ್ವಹಣೆ ಮತ್ತು ಉಸ್ತುವಾರಿ 

ಮಾಡುವ ಮೂಲಕ ಉಪ ನಿರ್ದೇಶಕರಿಗೆ ಆಡಳಿತದಲ್ಲಿ ಸಹಾಯಕರಾಗಿ ಕಾರ್ಯನಿರ್ವಹಿಸುವುದು 
2. ಜಿಲ್ಲಾ ಮಟ್ಟದಲ್ಲಿ ಉಪ ನಿರ್ದೇಶಕರ ಸೂಚನೆಯಂತೆ ಔಷಧಿ , ಲಸಿಕೆ, ವೀರ್ಯ , ದ್ರವ ಸಾರಜನಕ , ಉಪಕರಣಗಳು, 

ಪೀಠೋಪಕರಣಗಳು ಮತ್ತು ಇತರೆ ಸಾಮಗ್ರಿಗಳ ಸಂಗ್ರಹಣೆ ಹಾಗೂ ವಿತರಣೆಯ ಉಸ್ತುವಾರಿ 
3, | ಉಪ ನಿರ್ದೇಶಕರ ಅನುಪಸ್ಥಿತಿಯಲ್ಲಿ ಅವಶ್ಯವಿರುವ ಸಭೆಗಳಿಗೆ ಅವರನ್ನು ಪ್ರತಿನಿಧಿಸುವುದು 
- 4 ಉಪ ನಿರ್ದೇಶಕರು ವಹಿಸಿದ ಇನ್ನಿತರೆ ಕಾರ್ಯಗಳು 


ಕ್ರ. ಸಂ . 


13 , ಜಿಲ್ಲಾ ಮತ್ತು ತಾಲ್ಲೂಕು ಕೇಂದ್ರ ಸ್ಥಾನದಲ್ಲಿ ಕರ್ತವ್ಯ ನಿರ್ವಹಿಸುವ ಮುಖ್ಯ ಪಶುವೈದ್ಯಾಧಿಕಾರಿ (ಆಡಳಿತ) 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. ಜಿಲ್ಲಾ ಉಪ ನಿರ್ದೇಶಕರ ಅಧೀನದಲ್ಲಿ ಕರ್ತವ್ಯ ನಿರ್ವಹಿಸುವುದು 

ಆಯಾ ತಾಲ್ಲೂಕಿನ ಎಲ್ಲಾ ಕಾರ್ಯಕ್ರಮಗಳ ಮತ್ತು ಯೋಜನೆಗಳ ಅನುಷ್ಠಾನ ಮತ್ತು ಉಸ್ತುವಾರಿ 
3. ತಾಲ್ಲೂಕಿನ ಪಶುವೈದ್ಯಕೀಯ ಸಂಸ್ಥೆಗಳ ಮೇಲ್ವಿಚಾರಣೆ ಮತ್ತು ಉಸ್ತುವಾರಿ 
4. | ವಿವಿಧ ಇಲಾಖಾ ತಾಲ್ಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಮನ್ವಯ 

ತಾಲ್ಲೂಕು ಮಟ್ಟದಲ್ಲಿ ಆಡಳಿತ ಮತ್ತು ಆರ್ಥಿಕ ಅಧಿಕಾರಗಳ ಚಲಾವಣೆ 
ತಾಲ್ಲೂಕಿನ ಪ್ರಗತಿ ವರದಿಗಳ ಕ್ರೋಢೀಕರಣ 
ಕಾರ್ಯಕ್ರಮಗಳನ್ನು ರೂಪಿಸುವುದು ಮತ್ತು ಅನುಷ್ಟಾನಗೊಳಿಸುವುದು 
ತಾಲ್ಲೂಕು ಮಟ್ಟದಲ್ಲಿ ಮ್ಯಾನೇಜ್‌ಮೆಂಟ್‌ ಇನ್ಸ್‌ರೇಷನ್ ಸಿಸ್ಟಮ್ ( ಎಂ.ಐ.ಎಸ್.) ಎಂಪಿಕ್ , ಕೆಡಿ.ಪಿ, ವಾರ್ಷಿಕ ಆಡಳಿತ ವರದಿ, 
ಎಹೆಚ್‌ಡಿ ವರದಿ, ಕೆಡಿಪಿ ವರದಿಗಳು ಇತ್ಯಾದಿ ಕಾರ್ಯಗಳ ನಿರ್ವಹಣೆ 
ತಾಲ್ಲೂಕಿನ ಅಧಿಕಾರಿ ಮತ್ತು ಸಿಬ್ಬಂದಿಯ ವಾರ್ಷಿಕ ಕಾರ್ಯ ನಿರ್ವಹಣಾ ವರದಿಗಳನ್ನು ದಾಖಲಿಸಿ ಉಪ ನಿರ್ದೇಶಕರಿಗೆ ಸಲ್ಲಿಸುವುದು 
| ವಿಪತ್ತು ನಿರ್ವಹಣೆ , ಗೋಶಾಲೆ , ಗೋಸದನ ಸ್ಥಾಪನೆ ಇತ್ಯಾದಿ 
ಘನೀಕೃತ ವೀರ್ಯನಳಿಕೆ ಮತ್ತು ದ್ರವಸಾರಜನಕ ಪೂರೈಕೆಯ ನಿರ್ವಹಣೆ, ಇಲಾಖೇತರ , ಕೃತಕ ಗರ್ಭಧಾರಣಾ ಕೇಂದ್ರಗಳ 

ಮೇಲುಸ್ತುವಾರಿ 
12 . | ರಾಜ್ಯ ಮತ್ತು ಕೇಂದ್ರ ವಲಯ ಯೋಜನೆಗಳ ಅನುಷ್ಠಾನ ರಾಜ್ಯ ಜಾನುವಾರು ತಳಿ ಅಭಿವೃದ್ಧಿ ನೀತಿಯ ಅನುಷ್ಠಾನ 

ತಾಲ್ಲೂಕಿನಾದ್ಯಾಂತ ರೋಗೋದ್ರೇಕಗಳ ನಿರ್ವಹಣೆ 
ಸಂಚಾರಿ ಪಶುಚಿಕಿತ್ಸಾಲಯ ಮತ್ತು ತಾಲ್ಲೂಕು ಮಟ್ಟದ ಪಶು ಆಸ್ಪತ್ರೆಯ ಮೇಲುಸ್ತುವಾರಿ 
ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳ ಅನುಷ್ಠಾನ 


ಭಾಗ ೧ 


16 . | 


೧೪೮೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
ಜಾನುವಾರು ಜಾತ್ರೆಗಳಲ್ಲಿ ರೋಗ ನಿಯಂತ್ರಣ , ವಿಸ್ತರಣಾ ಕಾರ್ಯಗಳ ಮೇಲುಸ್ತುವಾರಿ 
17. ಜಾನುವಾರು ಮತ್ತು ಕುಕ್ಕುಟಗಳ ಆರೋಗ್ಯ ಸಂರಕ್ಷಣೆ, ಅವುಗಳ ಅಭಿವೃದ್ಧಿ 

ತಾಲ್ಲೂಕಿನ ಎಲ್ಲಾ ಅಧೀನ ಅಧಿಕಾರಿಗಳ ರಜೆ ಮಂಜೂರಾತಿ , ದಿನಚರಿ ಅನುಮೋದನೆ 
19. ತಾಲ್ಲೂಕಿನ ಎಲ್ಲಾ ಅಧೀನ ಅಧಿಕಾರಿಗಳ ಬಿಲ್ಲುಗಳ ಮೇಲು ಸಹಿ ಪ್ರಾಧಿಕಾರ ಕಾರ್ಯ ನಿರ್ವಹಣೆ 
20. ಔಷಧಿ, ಲಸಿಕೆ, ಇನ್ನಿತರ ಸರಕು ಸಾಮಗ್ರಿ ಯಂತ್ರೋಪಕರಣ ದಾಸ್ತಾನು ನಿರ್ವಹಣೆ 

ಮೇಲಾಧಿಕಾರಿಗಳು ವಹಿಸಿದ ಇನ್ನಿತರೆ ಕರ್ತವ್ಯಗಳು 


14. ಮುಖ್ಯ ಪಶುವೈದ್ಯಾಧಿಕಾರಿ ( ಸಂಚಾರಿ ಮತ್ತು ವಿಸ್ತರಣೆ) 


ಕ್ರ. ಸಂ . 


ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 


1. 


ಮುಖ್ಯ ಪಶುವೈದ್ಯಾಧಿಕಾರಿ ( ಆಡಳಿತ) ಇವರ ಅಧೀನದಲ್ಲಿ ಕಾರ್ಯ ನಿರ್ವಹಿಸುವುದು 
2. ಪಶು ವೈದ್ಯಕೀಯ ಸೇವೆ ಲಭ್ಯವಿಲ್ಲದ ಸ್ಥಳಗಳಿಗೆ ಸಂಚಾರಿ ಪಶುಚಿಕಿತ್ಸಾಲಯದ ನಿಗಧಿತ ಮಾರ್ಗಗಳಲ್ಲಿ, ಭೇಟಿ ನೀಡಿ ಸೇವೆ 

ಒದಗಿಸುವುದು 
3. ಸ್ಥಳೀಯ ಪಶುವೈದ್ಯಕೀಯ ಸಂಸ್ಥೆಗಳ ಸಮನ್ವಯದೊಂದಿಗೆ ಆರೋಗ್ಯ ಶಿಬಿರಗಳ ಆಯೋಜನೆ 

ಮೇವು ಅಭಿವೃದ್ಧಿ ಕಾರ್ಯಕ್ರಮ , ವಿಪತ್ತು ನಿರ್ವಹಣೆ, ವಸ್ತು ಪ್ರದರ್ಶನ, ತರಬೇತಿ ಒಳಗೊಂಡಂತೆ ಎಲ್ಲಾ ವಿಸ್ತರಣಾ ಕಾರ್ಯಕ್ರಮಗಳ 
ನಿರ್ವಹಣೆ 


| ಸಾಮಾಜಿಕ - ಆರ್ಥಿಕ ಯೋಜನೆಗಳಡಿ ವಿತರಿಸಿದ ಸವಲತ್ತುಗಳ ಪರಿಶೀಲನೆ ಮತ್ತು ಅನುಪಾಲನೆ 


6. 


ಮೇಲಾಧಿಕಾರಿಗಳು ವಹಿಸಿದ ಇನ್ನಿತರೆ ಕಾರ್ಯಗಳು 


15 . ತಾಲ್ಲೂಕು ಕೇಂದ್ರ ಸ್ಥಾನದಲ್ಲಿ ಕರ್ತವ್ಯ ನಿರ್ವಹಿಸುವ ಮುಖ್ಯ ಪಶುವೈದ್ಯಾಧಿಕಾರಿ ( ಪಶು ಆಸ್ಪತ್ರೆ ) (30 ಜಿಲ್ಲಾ ಕೇಂದ್ರಗಳನ್ನು 

ಹೊರತುಪಡಿಸಿ) 


ಕ್ರ. ಸಂ . 


ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 


ಮುಖ್ಯ ಪಶುವೈದ್ಯಾಧಿಕಾರಿ ( ಆಡಳಿತ ) ಇವರ ಅಧೀನದಲ್ಲಿ ಕಾರ್ಯ ನಿರ್ವಹಿಸುವುದು 
2. ಸಂಸ್ಥೆಯ ವ್ಯಾಪ್ತಿಯಲ್ಲಿ ಕೃತಕ ಗರ್ಭಧಾರಣೆ, ಜಾನುವಾರು ಚಿಕಿತ್ಸೆ 

ಸಂಸ್ಥೆಯ ವ್ಯಾಪ್ತಿಯಲ್ಲಿ ರೋಗೋದ್ರೇಕಗಳ ನಿರ್ವಹಣೆ ಹಾಗೂ ರಾಜ್ಯ ಮತ್ತು ಕೇಂದ್ರ ವಲಯಗಳ ಯೋಜನೆಗಳ ಅನುಷ್ಠಾನದಲ್ಲಿ 
ಸಹಕರಿಸುವುದು 


ಸಂಸ್ಥೆಯ ವ್ಯಾಪ್ತಿಯಲ್ಲಿ ವಿಸ್ತರಣಾ ಕಾರ್ಯಗಳ ಅನುಷ್ಠಾನ 


ಸಂಸ್ಥೆಯ ವ್ಯಾಪ್ತಿಯ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳ ಉಸ್ತುವಾರಿ 
ಮೇಲಾಧಿಕಾರಿಗಳು ಸೂಚಿಸುವ ಇನ್ನಿತರೆ ಕಾರ್ಯಗಳು 


16 . ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಕರ್ತವ್ಯ ನಿರ್ವಹಿಸುವ ಮುಖ್ಯ ಪಶುವೈದ್ಯಾಧಿಕಾರಿ ( ಪಶು ಆಸ್ಪತ್ರೆ) 
ಕ್ರಸಂ. 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. | ಜಿಲ್ಲಾ ಪಾಲಿ ಕ್ಲಿನಿಕ್ ಉಪ ನಿರ್ದೇಶಕರ ಅಧೀನದಲ್ಲಿ ಕಾರ್ಯ ನಿರ್ವಹಿಸುವುದು 


ಈ ಮೊದಲು ಜಿಲ್ಲಾ ಪಶು ಆಸ್ಪತ್ರೆ ವ್ಯಾಪ್ತಿಯಲ್ಲಿದ್ದ ಗ್ರಾಮಗಳ ಮತ್ತು ಕೇಂದ್ರ ಸ್ಥಾನದ ವ್ಯಾಪ್ತಿಯಲ್ಲಿ ಕೃತಕ ಗರ್ಭಧಾರಣೆ, ಜಾನುವಾರು 
ಚಿಕಿತ್ಸೆ 


3. ಈ ಮೊದಲು ಜಿಲ್ಲಾ ಪಶು ಆಸ್ಪತ್ರೆ ವ್ಯಾಪ್ತಿಯಲ್ಲಿದ್ದ ಗ್ರಾಮಗಳ ಮತ್ತು ಕೇಂದ್ರ ಸ್ಥಾನದ ವ್ಯಾಪ್ತಿಯಲ್ಲಿ ರೋಗೋದ್ರೇಕಗಳ ನಿರ್ವಹಣೆ 

ಹಾಗೂ ರಾಜ್ಯ ಮತ್ತು ಕೇಂದ್ರ ವಲಯಗಳ ಯೋಜನೆಗಳ ಅನುಷ್ಠಾನದಲ್ಲಿ ಸಹಕರಿಸುವುದು 
4. | ಈ ಮೊದಲು ಜಿಲ್ಲಾ ಪಶು ಆಸ್ಪತ್ರೆ ವ್ಯಾಪ್ತಿಯಲ್ಲಿದ್ದ ಗ್ರಾಮಗಳ ಮತ್ತು ಕೇಂದ್ರ ಸ್ಥಾನದ ವ್ಯಾಪ್ತಿಯಲ್ಲಿ ವಿಸ್ತರಣಾ ಕಾರ್ಯಗಳ ಅನುಷ್ಠಾನ 


ಮೇಲಾಧಿಕಾರಿಗಳು ಸೂಚಿಸುವ ಇನ್ನಿತರೆ ಕಾರ್ಯಗಳು 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

೧೪೮೯ 
17 . ಮುಖ್ಯ ಪಶುವೈದ್ಯಾಧಿಕಾರಿ ಪಶು ಆಸ್ಪತ್ರೆ ( ಜಿಲ್ಲಾ ಮತ್ತು ತಾಲ್ಲೂಕು ಕೇಂದ್ರಗಳನ್ನು ಹೊರತುಪಡಿಸಿ) 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. | ಮುಖ್ಯ ಪಶುವೈದ್ಯಾಧಿಕಾರಿ (ಆಡಳಿತ) ಇವರ ಅಧೀನದಲ್ಲಿ ಕಾರ್ಯ ನಿರ್ವಹಿಸುವುದು | 

ಸಂಸ್ಥೆಯ ವ್ಯಾಪ್ತಿಯಲ್ಲಿ ಕೃತಕ ಗರ್ಭಧಾರಣೆ, ಜಾನುವಾರು ಚಿಕಿತ್ಸೆ 
ಸಂಸ್ಥೆಯ ವ್ಯಾಪ್ತಿಯಲ್ಲಿ ರೋಗೋದ್ರೇಕಗಳ ನಿರ್ವಹಣೆ ಹಾಗೂ ರಾಜ್ಯ ಮತ್ತು ಕೇಂದ್ರ ವಲಯಗಳ ಯೋಜನೆಗಳ ಅನುಷ್ಠಾನದಲ್ಲಿ 
ಸಹಕರಿಸುವುದು 
ಸಂಸ್ಥೆಯ ವ್ಯಾಪ್ತಿಯಲ್ಲಿ ವಿಸ್ತರಣಾ ಕಾರ್ಯಗಳ ಅನುಷ್ಠಾನ 
ಸಂಸ್ಥೆಯ ವ್ಯಾಪ್ತಿಯ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳ ಉಸ್ತುವಾರಿ 
ಮೇಲಾಧಿಕಾರಿಗಳು ಸೂಚಿಸುವ ಇನ್ನಿತರೆ ಕಾರ್ಯಗಳು | 


18. ಹಿರಿಯ ಪಶುವೈದ್ಯಾಧಿಕಾರಿ ಪಶು ಆಸ್ಪತ್ರೆ/ ಪಶು ಚಿಕಿತ್ಸಾಲಯ 
ಕ್ರಸಂ. 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
ಮುಖ್ಯ ಪಶುವೈದ್ಯಾಧಿಕಾರಿ ( ಆಡಳಿತ ) ಇವರ ಅಧೀನದಲ್ಲಿ ಕಾರ್ಯ ನಿರ್ವಹಿಸುವುದು 
ಸಂಸ್ಥೆಯ ವ್ಯಾಪ್ತಿಯಲ್ಲಿ ಕೃತಕ ಗರ್ಭಧಾರಣೆ, ಜಾನುವಾರು ಚಿಕಿತ್ಸೆ 
ಸಂಸ್ಥೆಯ ವ್ಯಾಪ್ತಿಯಲ್ಲಿ ರೋಗೋದ್ರೇಕಗಳ ನಿರ್ವಹಣೆ ಹಾಗೂ ರಾಜ್ಯ ಮತ್ತು ಕೇಂದ್ರ ವಲಯಗಳ ಯೋಜನೆಗಳ ಅನುಷ್ಠಾನದಲ್ಲಿ 

ಸಹಕರಿಸುವುದು 
4. | ಸಂಸ್ಥೆಯ ವ್ಯಾಪ್ತಿಯಲ್ಲಿ ವಿಸ್ತರಣಾ ಕಾರ್ಯಗಳ ಅನುಷ್ಠಾನ 
5. | ಸಂಸ್ಥೆಯ ವ್ಯಾಪ್ತಿಯ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳ ಉಸ್ತುವಾರಿ 

ಮೇಲಾಧಿಕಾರಿಗಳು ಸೂಚಿಸುವ ಇನ್ನಿತರೆ ಕಾರ್ಯಗಳು 


19 . ಪಶು ವೈದ್ಯಾಧಿಕಾರಿ ಪಶು ಚಿಕಿತ್ಸಾಲಯ 


ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. ಮುಖ್ಯ ಪಶುವೈದ್ಯಾಧಿಕಾರಿ ( ಆಡಳಿತ) ಇವರ ಅಧೀನದಲ್ಲಿ ಕಾರ್ಯ ನಿರ್ವಹಿಸುವುದು 
2. | ಸಂಸ್ಥೆಯ ವ್ಯಾಪ್ತಿಯಲ್ಲಿ ಕೃತಕ ಗರ್ಭಧಾರಣೆ, ಜಾನುವಾರು ಚಿಕಿತ್ಸೆ 
3. | ಸಂಸ್ಥೆಯ ವ್ಯಾಪ್ತಿಯಲ್ಲಿ ರೋಗೋದ್ರೇಕಗಳ ನಿರ್ವಹಣೆ ಸಾಂಕ್ರಾಮಿಕ ರೋಗಗಳ ಪತ್ತೆ ಹಚ್ಚುವಿಕೆ, ತಕ್ಷಣ ವರದಿಸುವುದು , ರೋಗ. 

ನಿಯಂತ್ರಣ ಕಾರ್ಯಕ್ರಮಗಳ ಅನುಷ್ಠಾನ ಹಾಗೂ ರಾಜ್ಯ ಮತ್ತು ಕೇಂದ್ರ ವಲಯಗಳ ಯೋಜನೆಗಳ ಅನುಷ್ಠಾನದಲ್ಲಿ ಸಹಕರಿಸುವುದು 
4. ಸಂಸ್ಥೆಯ ವ್ಯಾಪ್ತಿಯಲ್ಲಿ ವಿಸ್ತರಣಾ ಕಾರ್ಯಗಳ ಅನುಷ್ಠಾನ 
5. | ಸಂಸ್ಥೆಯ ವ್ಯಾಪ್ತಿಯ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳ ಉಸ್ತುವಾರಿ 

ಮೇಲಾಧಿಕಾರಿಗಳು ಸೂಚಿಸುವ ಇನ್ನಿತರೆ ಕಾರ್ಯಗಳು 


II. ಅರೆ ತಾಂತ್ರಿಕ ಹುದ್ದೆಗಳು 
1. ಜಾನುವಾರು ಅಭಿವೃದ್ಧಿ ಅಧಿಕಾರಿ (ಕ್ಷೇತ್ರ)/ ಜಾನುವಾರು ಅಧಿಕಾರಿ ಕ್ಷೇತ್ರ) 
ಕ್ರ. ಸಂ . 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
ಮೇವಿನ ಉತ್ಪಾದನೆ , ಸಂಗ್ರಹಣೆ ಮತ್ತು ಸಂರಕ್ಷಣೆಗೆ ಸಂಬಂಧಿತ ಕಾರ್ಯ ನಿರ್ವಹಣೆ 
ನಿಯತಕಾಲಿಕವಾಗಿ ಲಸಿಕೆಗಳನ್ನು ಹಾಕುವುದು 


ದಾಸ್ತಾನು ನಿರ್ವಹಣೆ 


ಜಾನುವಾರು ಕೊಟ್ಟಿಗೆಗಳ ನೈರ್ಮಲ್ಯ ಕಾಪಾಡುವುದು 

ನಿಯತಕಾಲಿಕವಾಗಿ ವರದಿಗಳನ್ನು ತಯಾರಿಸುವುದು 
6. ಕ್ಷೇತ್ರದ ದೈನಂದಿನ ಕೃಷಿ ಕಾರ್ಯಗಳ ಮೇಲ್ವಿಚಾರಣೆ, ಕಾರ್ಮಿಕರ ಮೇಲ್ವಿಚಾರಣೆ 

ಮೇಲಾಧಿಕಾರಿಗಳು ಸೂಚಿಸುವ ಇನ್ನಿತರೆ ಕಾರ್ಯಗಳು 


೧೪೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

ಭಾಗ ೧ 
2 . ಜಾನುವಾರು ಅಭಿವೃದ್ಧಿ ಅಧಿಕಾರಿ ( ಪಶು ಆಸ್ಪತೆ)/ ಜಾನುವಾರು ಅಧಿಕಾರಿ ( ಪಶು ಆಸ್ಪತ್ರೆ ) 
ಕ್ರಸಂ. 

ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು 
1. ಮುಖ್ಯ ಪಶುವೈದ್ಯಾಧಿಕಾರಿ ( ಆಡಳಿತ)/ ಮುಖ್ಯ ಪಶುವೈದ್ಯಾಧಿಕಾರಿ/ ಹಿರಿಯ ಪಶುವೈದ್ಯಾಧಿಕಾರಿ ( ಸಂಸ್ಥೆಯ ಮುಖ್ಯಸ್ಥರು) ಇವರ 

ಅಧೀನದಲ್ಲಿ ಕಾರ್ಯ ನಿರ್ವಹಿಸುವುದು 


ಕೇಂದ್ರ ಸ್ಥಾನದಲ್ಲಿ ಕೃತಕ ಗರ್ಭಧಾರಣೆ, ಅನುಪಾಲನೆ ಮತ್ತು ತಳಿವಾರು ಕೃತಕ ಗರ್ಭಧಾರಣೆ ಬಗ್ಗೆ ಮಾಹಿತಿ ಕ್ರೋಢೀಕರಣ 
ಘನೀಕೃತ ವೀರ್ಯ ನಳಿಕೆಗಳು , ಔಷಧಿ , ಲಸಿಕೆ , ಪೀಠೋಪಕರಣಗಳು ಮತ್ತು ಇತರೆ ಸರಕು ಸಾಮಾಗ್ರಿಗಳ ದಾಸ್ತಾನು ನಿರ್ವಹಣೆಯನ್ನು 

ಸಂಸ್ಥೆಯ ಮುಖ್ಯಸ್ಥರ ಸೂಚನೆಗಳಂತೆ ನಿರ್ವಹಣೆ 
4. ಸಂಸ್ಥೆಯ ಮುಖ್ಯಸ್ಥರ ಮಾರ್ಗದರ್ಶನದಲ್ಲಿ ಲಸಿಕೆ ಮಾಡುವುದು 
5. | ಮಾದರಿ ಸಮೀಕ್ಷೆ ಮತ್ತು ಜಾನುವಾರು ಗಣತಿ ಕಾರ್ಯ 

ನಿಯತಕಾಲಿಕ ವರದಿಗಳನ್ನು ತಯಾರಿಸುವುದು 
ಮೇಲಾಧಿಕಾರಿಗಳು ಸೂಚಿಸುವ ಇನ್ನಿತರೆ ಕಾರ್ಯಗಳು 


PR 625 
SC 100 


ಹೆಚ್ . ಪ್ರಸನ್ನ , 

ಪೀಠಾಧಿಕಾರಿ - 2 , 
ಪಶುಸಂಗೋಪನೆ & ಮೀನುಗಾರಿಕೆ ಇಲಾಖೆ ( ಪಶುಸಂಗೋಪನೆ - ಎ ) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ: ಜಿಲ್ಲಾ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಪ್ರತ್ಯೇಕವಾಗಿ ಕಾಯನಿರ್ವಹಿಸುತ್ತಿರುವ 

ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಬಗ್ಗೆ. 
ಓದಲಾಗಿದೆ: ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು. ಇವರ ಪತ್ರ ಸಂಖ್ಯೆ ಹೆಚ್.ಎಸ್. ಪಿ(1)/ 05/2010 -11, 

ದಿನಾಂಕ: 25.06.2014 , 
ಪ್ರಸ್ತಾವನೆ : 

ಮೇಲೆ ಓದಲಾದ ಆಯುಕ್ತರ ಪತ್ರದಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಆಕುಕ 274 ಹೆಚ್.ಎಸ್. ಹೆಚ್ 1980 ದಿನಾಂಕ: 16.10.1980ರಲ್ಲಿ 
ನಾರ್ಮ್ ಮಾಡಿದ್ದು, ತದನಂತರ ನಾರ್ಮ್‌ನಲ್ಲಿ ಯಾವುದೇ ಬದಲಾವಣೆಗಳು ಮಾಡಿರುವುದಿಲ್ಲ. ಕಾಲಕ್ಕೆ ತಕ್ಕಂತೆ ನಾಮ್‌ನಲ್ಲಿ ಬದಲಾವಣೆ ಅವಶ್ಯಕತೆ 
ಇರುತ್ತದೆ . ಹುದ್ದೆ ಮಂಜೂರಾತಿ ಕುರಿತಂತೆ ಸರ್ಕಾರದ ಆದೇಶಗಳು ಲಭ್ಯವಿಲ್ಲದಿರುವುದರಿಂದ ಬಂದಿರುವ ಪ್ರಸ್ತಾವನೆಗಳಲ್ಲಿ ಮಾಹಿತಿಯು ಬಹಳ 
ವ್ಯತ್ಯಾಸವಿರುವುದರಿಂದ ಅವಶ್ಯವಿರುವ ಸಮುದಾಯ ಆರೋಗ್ಯ ಕೇಂದ್ರ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ Staffing Pattern ಪ್ರಕಾರ 
ಮರುಹಂಚಿಕೆ ಮಾಡಿದ್ದಲ್ಲಿ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆಂದು ತಿಳಿಸಿರುತ್ತಾರೆ. ಮುಂದುವರೆದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹುದ್ದೆಗಳು 
ಬೇರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸ್ಥಳಾಂತರವಾಗಿದ್ದರೂ , ಸ್ಥಳಾಂತರವಾದ ಸಂಸ್ಥೆಯಲ್ಲಿಯೂ ಮೂಲ ಸಂಸ್ಥೆಯಲ್ಲಿಯೂ ಅಂದರೆ ಎರಡೂ ಕಡೆಯಲ್ಲಿ 
ಅಂತಹ ಹುದ್ದೆಗಳಲ್ಲಿ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆಂದು ಸಹ ವರದಿ ಮಾಡಿ, 25 ಸಾರ್ವಜನಿಕ ಆಸ್ಪತ್ರೆ ಮತ್ತು ಸಮುದಾಯ ಆರೋಗ್ಯ 
ಕೇಂದ್ರಗಳಲ್ಲಿ ವಿಲೀನಗೊಂಡಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಒಳಗೊಂಡಂತೆ ರಾಜ್ಯದಲ್ಲಿ ಹಾಲಿ ಸಾರ್ವಜನಿಕ ಆಸ್ಪತ್ರೆ ಮತ್ತು ಸಮುದಾಯ 
ಆರೋಗ್ಯ ಕೇಂದ್ರಗಳಲ್ಲಿ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಒಟ್ಟಾಗಿ ರದ್ದುಪಡಿಸುವುದರ ಜೊತೆಗೆ ಈ ರೀತಿ 
ರದ್ದಾಗಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿನ ಹುದ್ದೆಯನ್ನು ಬಿಡುಗಡೆ ಮಾಡಿ ನಿರ್ದೇಶನಾಲಯಕ್ಕೆ ವರದಿ ಮಾಡಿಕೊಳ್ಳಲು ಜಿಲ್ಲಾ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಅಧಿಕಾರಿಯವರಿಗೆ ಆದೇಶಿಸಿ ಕೌನ್ಸಿಲಿಂಗ್ ಮೂಲಕ ಅವಶ್ಯವಿರುವ ಕಡೆ ಈ ಸಿಬ್ಬಂದಿಯನ್ನು ಭರ್ತಿ ಮಾಡಬಹುದೆಂದು ಇಲಾಖೆಯು 
ಅಭಿಪ್ರಾಯಪಟ್ಟಿರುತ್ತದೆ. ಆದ್ದರಿಂದ ಸದರಿ ಮಾಹಿತಿಯನ್ನು ಸರ್ಕಾರದ ಗಮನಕ್ಕೆ ತರುತ್ತಾ ಸಾರ್ವಜನಿಕ ಆಸ್ಪತ್ರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 
ವಿಲೀನಗೊಂಡಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸಂಪೂರ್ಣವಾಗಿ ರದ್ದುಪಡಿಸುವಂತೆ ಆದೇಶವನ್ನು ಕೋರಿದ್ದಾರೆ. 
ಆಯುಕ್ತರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 98 ಸಿಜಿಇ 2013, ಬೆಂಗಳೂರು, ದಿನಾಂಕ : 18.07.2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಮೇರೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶನಾಲಯದ ವ್ಯಾಪ್ತಿಯಲ್ಲಿ ಬರುವ ಪ್ರತಿ ಉಪ 
ಕೇಂದ್ರ, ನಗರ/ ಗ್ರಾಮ ಪ್ರದೇಶದ ಪ್ರಾಥಮಿಕ ಆರೋಗ್ಯ ಕೇಂದ್ರ (6 ಹಾಸಿಗೆ), ನಗರ / ಗ್ರಾಮ ಪ್ರದೇಶ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೊಂದಿಕೊಂಡಂತೆ 
10 ಹಾಸಿಗೆಗಳ ಹೆರಿಗೆ ಆಸ್ಪತ್ರೆ , 30 /50 ಹಾಸಿಗೆಗಳ ಸಮುದಾಯ ಆರೋಗ್ಯ ಕೇಂದ್ರ , 100 / 150 ಹಾಸಿಗೆಗಳ ಸಾರ್ವಜನಿಕ ಆಸ್ಪತ್ರೆ ಹಾಗೂ 250 /300 
ಹಾಸಿಗೆಗಳ ಸಾಮರ್ಥ್ಯದ ಜಿಲ್ಲಾಸ್ಪತ್ರೆಗಳಿಗೆ ಅವಶ್ಯವಿರುವ ವಿವಿಧ ವೃಂದಗಳ ಹುದ್ದೆಗಳನ್ನು ವಿವರಗಳನ್ನು ಅನುಬಂಧ -1ರಲ್ಲಿದ್ದಂತೆ ನಿಗದಿಪಡಿಸಲಾಗಿದೆ. 

ಈ ರೀತಿ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚುವರಿ ವೈದ್ಯರು, ಅರೆ ವೈದ್ಯಕೀಯ ಸಿಬ್ಬಂದಿ ಮತ್ತು ಇತರೆ ಸಿಬ್ಬಂದಿಗಳನ್ನು ಆಯಾಯ ತಾಲ್ಲೂಕು ಹಾಗೂ 
ಜಿಲ್ಲೆಗಳಲ್ಲೇ ಅಥವಾ ಆ ಜಿಲ್ಲೆಯಲ್ಲಿ ಹೆಚ್ಚುವರಿ ಎಂದು ಕಂಡುಬಂದಲ್ಲಿ ಪಕ್ಕದ ಜಿಲ್ಲೆಗೆ ಮರುಹಂಚಿಕೆಯನ್ನು ನಿರ್ದೇಶಕರು ಹಾಗೂ ಮುಖ್ಯ ಆಡಳಿತಾಧಿಕಾರಿ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಅವರು ದಿನಾಂಕ: 31. 08 .2014 ರೊಳಗಾಗಿ ಮಾಡತಕ್ಕದ್ದು. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

೧೪೯೧ 
ಈ ರೀತಿ ಮರು ಹಂಚಿಕೆ ಮಾಡಲ್ಪಟ್ಟ ಅಧಿಕಾರಿ ಹಾಗೂ ಇತರೆ ಸಿಬ್ಬಂದಿ ವರ್ಗದವರಿಗೆ ವೇತನ ಪಾವತಿಸಲು ತೊಂದರೆ ಆದಲ್ಲಿ, 2014 - 15ನೇ 
ಸಾಲಿಗೆ ಮಾತ್ರ ಹಿಂದಿನ ಕಛೇರಿಯಲ್ಲೇ ಅವರ ವೇತನ ಭತ್ಯೆ ಇತ್ಯಾದಿಗಳನ್ನು ಪಾವತಿಸತಕ್ಕದ್ದು. 2015 -16ನೇ ಸಾಲಿಗೆ ಆಯಾಯ ಲೆಕ್ಕ ಶೀರ್ಷಿಕೆಗೆ 
ಬೇಕಾಗಬಹುದಾದ ಅನುದಾನ ನಿಗದಿಪಡಿಸಿಕೊಳ್ಳಲು ಕ್ರಮವಹಿಸತಕ್ಕದ್ದು . 

ಈ ಅನುಬಂಧದಲ್ಲಿ ನಿಗದಿಪಡಿಸಿರುವ ಹುದ್ದೆಗಳಿಗಿಂತ ಕಡಿಮೆ ಹುದ್ದೆ ಮಂಜೂರಾಗಿದ್ದಲ್ಲಿ ಅಷ್ಟು ಮಾತ್ರ ಪರಿಗಣಿಸತಕ್ಕದ್ದು. ಸಮುದಾಯ ಆರೋಗ್ಯ 
ಕೇಂದ್ರಕ್ಕೆ ಜನರಲ್ ಸರ್ಜನ್ ತಜ್ಞರು ಹುದ್ದೆಗಳೆಂದು ಮಂಜೂರಾಗಿದ್ದಲ್ಲಿ ಒಂದು ಸ್ತ್ರೀರೋಗ ತಜ್ಞ ಒಂದು ಮಕ್ಕಳ ತಜ್ಞ ಹಾಗೂ ಒಂದು ಅರವಳಿಕ ತಜ್ಞರ 
ಹುದ್ದೆಗಳನ್ನು ಮೊದಲು ಪರಿಗಣಿಸಿ ತದನಂತರ ಉಳಿದ ತಜ್ಞರುಗಳಿಗೆ ಅವಶ್ಯಕತೆಗನುಗುಣವಾಗಿ ನಿಗದಿಪಡಿಸತಕ್ಕದ್ದು. ಒಂದು ವೇಳೆ ಜಿಲ್ಲಾಸ್ಪತ್ರೆ 
300 ಹಾಸಿಗೆಗಳಿಗಿಂತ ಹೆಚ್ಚು ಹಾಸಿಗೆಗಳಿದ್ದಲ್ಲಿ ಈ ಬಗ್ಗೆ ಆಯುಕ್ತಾಲಯವು ಪರಿಶೀಲಿಸಿ , ಬೇಕಾಗಿರುವ ಹುದ್ದೆಗಳನ್ನು ನಿಗದಿಪಡಿಸತಕ್ಕದ್ದು. ಯಾವುದೇ 
ಕಾರಣಕ್ಕೂ ಈ ಅನುಬಂಧದಲ್ಲಿ ನಿಗದಿಪಡಿಸಿದಕ್ಕಿಂತ ಹೆಚ್ಚಿನ ಸಂಖ್ಯೆ ವೈದ್ಯಕೀಯ, ಅರೆ ವೈದ್ಯಕೀಯ ಸಿಬ್ಬಂದಿಗಳು ಕಾರ್ಯ ನಿರ್ವಹಿಸುತ್ತಿದ್ದಲ್ಲಿ ಅವರನ್ನು 
ಬೇರೆಡೆಗೆ ದಿನಾಂಕ: 31 - 08 - 2014 ರೊಳಗಾಗಿ ಕಡ್ಡಾಯವಾಗಿ ಸ್ಥಳಾಂತರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಎಸ್ . ನಾಗರಾಜ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

( ಆರೋಗ್ಯ 1 ಮತ್ತು 2) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


ಕ್ರಮ ಸಂಖ್ಯೆ 


ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 98 ಸಿಜಿಇ 2013, ದಿನಾಂಕ : 18 .07.2014ರ 

ಅನುಬಂಧ - 1, 
ಪ್ರತಿ ಉಪಕೇಂದ್ರಕ್ಕೆ ನಾರ್ಮ್ ಪ್ರಕಾರ ಬೇಕಾಗಿರುವ ಹುದ್ದೆ ವಿವರ 

ಹುದ್ದೆಗಳ ವಿವರ 
ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ 

ಕಿರಿಯ ಆರೋಗ್ಯ ಸಹಾಯಕ* 
ಒಟ್ಟು 


ಹುದ್ದೆ ಸಂಖ್ಯೆ 


2 . 


2 


* ನಗರ ಆರೋಗ್ಯ ಕೇಂದ್ರಗಳು ನಗರ ಪ್ರದೇಶದಲ್ಲಿರುವುದರಿಂದ ಕಿರಿಯ ಆರೋಗ್ಯ ಸಹಾಯಕ ಹುದ್ದೆಗಳ ಅವಶ್ಯಕತೆ ಇರುವುದಿಲ್ಲ. 
* ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬ ಕಿರಿಯ ಆರೋಗ್ಯ ಸಹಾಯಕ ಎರಡು ಉಪ ಕೇಂದ್ರಗಳ ಕರ್ತವ್ಯ ನಿರ್ವಹಿಸತಕ್ಕದ್ದು. 


6 ಹಾಸಿಗೆಗಳ ನಗರ / ಗ್ರಾಮೀಣ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಾರ್ಮ್ಸ್ ಪ್ರಕಾರ ಬೇಕಾಗಿರುವ ಅಧಿಕಾರಿಗಳು ಹಾಗೂ 

ಸಿಬ್ಬಂದಿಗಳ ವಿವರ 
ಕ್ರಮ ಸಂಖ್ಯೆ ಈ ಹುದ್ದೆಗಳ ವಿವರ 

| ಹುದ್ದೆ ಸಂಖ್ಯೆ 
ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ * 
ಶುಕ್ರೂಷಕರು 
ಕಿರಿಯ ಫಾರ್ಮಸಿಸ್ಟ್ 
ಕಿರಿಯ ಪ್ರಯೋಗ ಶಾಲಾ ಟಿಕ್ನಾಲಾಜಿಸ್ಟ್ 
ಪ್ರಥಮ ದರ್ಜೆ ಸಹಾಯಕರು/ ದ್ವಿತೀಯ ದರ್ಜೆ ಸಹಾಯಕರು # 
ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು 3 ವೃಂದಗಳ ಪೈಕಿ ಒಬ್ಬರು 
ಹಿರಿಯ ಮಹಿಳಾ ಆರೋಗ್ಯ ಸಹಾಯಕರು 
ಹಿರಿಯ ಆರೋಗ್ಯ ಸಹಾಯಕರು 
ಗ್ರೂಪ್- ಡಿ 


ಒಟ್ಟು 


* ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹಿರಿಯ ವೈದ್ಯಾಧಿಕಾರಿ ವೃಂದ ಮಾತ್ರ ಪರಿಗಣಿಸತಕ್ಕದ್ದು. 
# ಸರ್ಕಾರಿ ಆದೇಶದಂತೆ ಗಣಕ ಯಂತ್ರ ಅನುಭವ ಹೊಂದಿರತಕ್ಕದ್ದು, ಇಲ್ಲವಾದಲ್ಲಿ ವಾರ್ಷಿಕ ವೇತನ ಬಡ್ತಿ ನೀಡತಕ್ಕದ್ದಲ್ಲ. 
ಹಾಲಿ ನೇತ್ರಾಧಿಕಾರಿ ವೃಂದ ಹುದ್ದೆ ಮಂಜೂರಾಗಿದ್ದಲ್ಲಿ ಆ ಹುದ್ದೆಗಳನ್ನು ಸಮೀಪದ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಸ್ಥಳಾಂತರಿಸಿ 
ನೇಮಿಸತಕ್ಕದ್ದು. 


೧೪೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೧ 


6 ಹಾಸಿಗೆಗಳ ನಗರ / ಪಟ್ಟಣ/ ಗ್ರಾಮೀಣ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೊಂದಿಕೊಂಡಂತೆ 10 ಹಾಸಿಗೆಯ ಹೆರಿಗೆ ಆಸ್ಪತ್ರೆಗೆ (10 + 6 = 16) ನಾರ್ಮ್ ಪ್ರಕಾರ 

ಬೇಕಾಗಿರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿವರ 
ಕ್ರಮ ಸಂಖ್ಯೆ 

ಹುದ್ದೆಗಳ ವಿವರ 
ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳು * 

| 

2 
ಶುಕ್ರೂಷಕರು 
ಕಿರಿಯ ಫಾರ್ಮಸಿಸ್ಟ್ 
ಕಿರಿಯ ಪ್ರಯೋಗ ಶಾಲಾ ಟಿಕ್ನಾಲಾಜಿಸ್ಟ್ 
ಪ್ರಥಮ ದರ್ಜೆ ಸಹಾಯಕರು/ ದ್ವಿತೀಯ ದರ್ಜೆ ಸಹಾಯಕರು # 
ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು 3 ವೃಂದಗಳ ಪೈಕಿ ಒಬ್ಬರು 
ಹಿರಿಯ ಮಹಿಳಾ ಆರೋಗ್ಯ ಸಹಾಯಕರು 
ಹಿರಿಯ ಪುರಷ ಆರೋಗ್ಯ ಸಹಾಯಕರು 
ಗ್ರೂಪ್- ಡಿ 


ಒಟ್ಟು 
* ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹಿರಿಯ ವೈದ್ಯಾಧಿಕಾರಿ ವೃಂದ ಮಾತ್ರ ಪರಿಗಣಿಸತಕ್ಕದ್ದು. 
# ಸರ್ಕಾರಿ ಆದೇಶದಂತೆ ಗಣಕ ಯಂತ್ರ ಅನುಭವ ಹೊಂದಿರತಕ್ಕದ್ದು , ಇಲ್ಲವಾದಲ್ಲಿ ವಾರ್ಷಿಕ ವೇತನ ಬಡ್ತಿ ನೀಡತಕ್ಕದ್ದಲ್ಲ. 


ಹೋಬಳಿ ಮಟ್ಟದ ಸಮುದಾಯ ಆರೋಗ್ಯ ಕೇಂದ್ರಗಳು 30 ಹಾಸಿಗೆಗಳಿಗೆ ನಾರ್ಮ್ ಪ್ರಕಾರ ಬೇಕಾಗಿರುವ ಅಧಿಕಾರಿ ಮತ್ತು ಸಿಬ್ಬಂದಿ ವಿವರ | 
ಕ್ರಮ ಸಂಖ್ಯೆ ಹುದ್ದೆಗಳ ಹೆಸರು 

ಹುದ್ದೆಗಳ ಸಂಖ್ಯೆ 
ಆಡಳಿತ ವೈದ್ಯಾಧಿಕಾರಿ( ಹಿರಿಯ ವೈದ್ಯಾಧಿಕಾರಿ) 
ಫಿಜಿಷಿಯನ್( ಜನರಲ್ ಮೆಡಿಸಿನ್) 
ಪ್ರಸೂತಿ ತಜ್ಞರು 
ಮಕ್ಕಳ ತಜ್ಞರು 
ಅರವಳಿಕೆ ತಜ್ಞರು 
ದಂತ ಆರೋಗ್ಯ ಅಧಿಕಾರಿ 


5 


ಹಿರಿಯ ಶುಶೂಷಕರು 


ಶುಕ್ರೂಷಕರು 


ಕಿರಿಯ ಫಾರ್ಮಸಿಸ್ಟ್ 


ಕಿರಿಯ ಪ್ರಯೋಗ ಶಾಲಾ ಟೆಕ್ನಾಲೊಜಿಸ್ಟ್ 
ಕಿರಿಯ ಮೆಡಿಕಲ್ ರೇಡಿಯೋ ಟೆಕ್ನಾಲೊಜಿಸ್ಟ್ 
ನೇತ್ರಾಧಿಕಾರಿಗಳು 


ಕಛೇರಿ ಅಧೀಕ್ಷಕರು 
ಪ್ರ . ದ. ಸ 
ದ್ವಿ. ದ. ಸ. 


ವಾಹನ ಚಾಲಕರು 


_ 17, 


ಕ್ಷ - ಕಿರಣ ಸಹಾಯಕರು 


ಪ್ರಯೋಗ ಶಾಲಾ ಸಹಾಯಕರು 


19 . 


| ಗ್ರೂಪ್- ಡಿ 


10 


35 


ಒಟ್ಟು 
# ಸರ್ಕಾರಿ ಆದೇಶದಂತೆ ಗಣಕ ಯಂತ್ರ ಅನುಭವ ಹೊಂದಿರತಕ್ಕದ್ದು, ಇಲ್ಲವಾದಲ್ಲಿ ವಾರ್ಷಿಕ ವೇತನ ಬಡ್ತಿ ನೀಡತಕ್ಕದ್ದಲ್ಲ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


೧೪೯೩ 


ಹುದ್ದೆಗಳ ಸಂಖ್ಯೆ 


ಕ್ರಮ ಸಂಖ್ಯೆ 

1. 
2 . 


- 
| 
- 
| 
- 
| 
- 
| 
T 


T 


2 


50 ಹಾಸಿಗೆಗಳಿಗೆ ನಾರ್ಮ್ ಪ್ರಕಾರ ಬೇಕಾಗಿರುವ ಹುದ್ದೆಗಳು 

ಈ ಹುದ್ದೆಗಳ ಹೆಸರು 
ಆಡಳಿತ ವೈದ್ಯಾಧಿಕಾರಿಗಳು (ಉಪ ಮುಖ್ಯ ವೈದ್ಯಾಧಿಕಾರಿ) 
ಹಿರಿಯ ತಜ್ಞರು/ ತಜ್ಞರು 
1. ಫಿಜಿಷಿಯನ್( ಜನರಲ್ ಮೆಡಿಸಿನ್ ) 
2 . ಜನರಲ್ ಸರ್ಜನ್ 
3. ಅರವಳಿಕೆ ತಜ್ಞರು 
4. ಪ್ರಸೂತಿ ತಜ್ಞರು 
5. ಮಕ್ಕಳ ತಜ್ಞರು 
6. ಹಿರಿಯ ವೈದ್ಯಾಧಿಕಾರಿ / ಸಾ .ಕ.ವೈ 
7. ದಂತ ಆರೋಗ್ಯಾಧಿಕಾರಿ 
ಹಿರಿಯ ಶುಶೂಷಕರು 
ಶುಶೂಷಕರು 
ಹಿರಿಯ ಫಾರ್ಮಸಿಸ್ಟ್ 
ಕಿರಿಯ ಫಾರ್ಮಸಿಸ್ಟ್ 
ಹಿರಿಯ ಪ್ರಯೋಗ ಶಾಲಾ ಟೆಕ್ನಾಲೊಜಿಸ್ಟ್ 
ಕಿರಿಯ ಪ್ರಯೋಗ ಶಾಲಾ ಟೆಕ್ನಾಲೊಜಿಸ್ಟ್ 
ಪ್ರಯೋಗ ಶಾಲಾ ಸಹಾಯಕರು 
ನೇತ್ರಾಧಿಕಾರಿ 
ಕಿರಿಯ ಮೆಡಿಕಲ್ ರೇಡಿಯೋ ಟೆಕ್ನಾಲೊಜಿಸ್ಟ್ 
ಕ್ಷ - ಕಿರಣ ಸಹಾಯಕರು 
ಕಛೇರಿ ಅಧೀಕ್ಷಕರು 
ಪ್ರ . ದ . ಸ. 
ದ್ವಿ. ದ. ಸ 


- 


- 


- 


- 


- 


- 


- 


- 


13 . 


- 


- 


- 


15. 
16. 


ಗ್ರೂಪ್- ಡಿ 


- 


ವಾಹನ ಚಾಲಕರು 


2 


ಒಟ್ಟು 


# ಸರ್ಕಾರಿ ಆದೇಶದಂತೆ ಗಣಕ ಯಂತ್ರ ಅನುಭವ ಹೊಂದಿರತಕ್ಕದ್ದು, ಇಲ್ಲವಾದಲ್ಲಿ ವಾರ್ಷಿಕ ವೇತನ ಬಡ್ತಿ ನೀಡತಕ್ಕದ್ದಲ್ಲ. 


ಕ್ರಮ ಸಂಖ್ಯೆ 


ಹುದ್ದೆಗಳ ಸಂಖ್ಯೆ 


2 . 


100 ಹಾಸಿಗೆಗಳಿಗೆ ನಾರ್ಮ್ ಪ್ರಕಾರ ಬೇಕಾಗಿರುವ ಹುದ್ದೆಗಳ ವಿವರ 

ಹುದ್ದೆಗಳ ಹೆಸರು 
| ಆಡಳಿತ ವೈದ್ಯಾಧಿಕಾರಿ{ಉಪ ಮುಖ್ಯ ವೈದ್ಯಾಧಿಕಾರಿ ( ಆ.ಶ್ರೇ ? 
ನಿವಾಸಿ ವೈದ್ಯಾಧಿಕಾರಿ {ಉಪ ಮುಖ್ಯ ವೈದ್ಯಾಧಿಕಾರಿ } 
ಫಿಜಿಷಿಯನ್ 
ಜನರಲ್ ಸರ್ಜನ್ 
ಸ್ತ್ರೀ ರೋಗ ತಜ್ಞರು 
ಅರವಳಿಕೆ ತಜ್ಞರು 
ಮಕ್ಕಳ ತಜ್ಞರು 
ನೇತ್ರ ತಜ್ಞರು 
ಕೀಲು ಮೂಳೆತಜ್ಞರು 


೧೪೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೧ 


10 . 


1 + 2 


_ 15 . 


20. 


ಕಿವಿ ,ಮೂಗು,ಗಂಟಲು, ತಜ್ಞರು 
ಚರ್ಮರೋಗ ತಜ್ಞರು 
ರೇಡಿಯೋಲಾಜಿ ತಜ್ಞರು 
ಉಪ ಮುಖ್ಯ ವೈದ್ಯಾಧಿಕಾರಿ /ಹಿರಿಯ ವೈದ್ಯಾಧಿಕಾರಿ 
ಹಿರಿಯ/ ಮುಖ್ಯ ದಂತ ಆರೋಗ್ಯಾಧಿಕಾರಿ 
ಶುಕ್ರೂಷಕರು ಅಧೀಕ್ಷಕರು ದರ್ಜೆ - 2 
ಹಿರಿಯ ಶುಶೂಷಕರು 
ಶುಶೂಷಕರು 
ಹಿರಿಯ ಪ್ರಯೋಗ ಶಾಲಾ ಟೆಕ್ನಾಲೊಜಿಸ್ಟ್ 
ಕಿರಿಯ ಪ್ರಯೋಗ ಶಾಲಾ ಟೆಕ್ನಾಲೊಜಿಸ್ಟ್ 
ಹಿರಿಯ ಫಾರ್ಮಸಿಸ್ಟ್ 
ಕಿರಿಯ ಫಾರ್ಮಸಿಸ್ಟ್ 
ಕಿರಿಯ ಮೆಡಿಕಲ್ ರೇಡಿಯೋ ಟೆಕ್ನಾಲೊಜಿಸ್ಟ್ 
ನೇತ್ರಾಧಿಕಾರಿ 
ಸಹಾಯಕ ಆಡಳಿತ ಅಧಿಕಾರಿಗಳು 
ಕಛೇರಿ ಅಧೀಕ್ಷಕರು 
ಪ್ರ . ದ.ಸಹಾಯಕರು # 
ದ್ವಿ . ದ.ಸಹಾಯಕರು # 
ವಾಹನ ಚಾಲಕರು 
ಅಡುಗೆಯವರು 
ಅಡುಗೆ ಸಹಾಯಕರು 
ಪ್ರಯೋಗ ಶಾಲಾ ಸಹಾಯಕರು 
| ಕ್ಷ - ಕಿರಣ ಸಹಾಯಕರು 
| ಗ್ರೂಪ್- ಡಿ 


22 . 


23 . 


32. 


33 . 


| 


30 || 


ಒಟ್ಟು 


88 


# ಸರ್ಕಾರಿ ಆದೇಶದಂತೆ ಗಣಕ ಯಂತ್ರ ಅನುಭವ ಹೊಂದಿರತಕ್ಕದ್ದು, ಇಲ್ಲವಾದಲ್ಲಿ ವಾರ್ಷಿಕ ವೇತನ ಬಡ್ತಿ ನೀಡತಕ್ಕದ್ದಲ್ಲ. 


ಕ್ರಮ ಸಂಖ್ಯೆ 


ಹುದ್ದೆಗಳ ಸಂಖ್ಯೆ 


150 ಹಾಸಿಗೆಗಳಿಗೆ ನಾರ್ಮ್ ಪ್ರಕಾರ ಬೇಕಾಗಿರುವ ಹುದ್ದೆಗಳ ವಿವರ 

ಹುದ್ದೆಗಳ ಹೆಸರು 
ಆಡಳಿತ ವೈದ್ಯಾಧಿಕಾರಿ{ಉಪ ಮುಖ್ಯ ವೈದ್ಯಾಧಿಕಾರಿ ( ಆ. ಶ್ರೇ } 
ನಿವಾಸಿ ವೈದ್ಯಾಧಿಕಾರಿ {ಉಪ ಮುಖ್ಯ ವೈದ್ಯಾಧಿಕಾರಿ} 
ಫಿಜಿಷಿಯನ್ 


2 . 


ಜನರಲ್ ಸರ್ಜನ್ 
ಸ್ತ್ರೀ ರೋಗ ತಜ್ಞರು 
ಅರವಳಿಕೆ ತಜ್ಞರು 
ಮಕ್ಕಳ ತಜ್ಞರು 
ನೇತ್ರ ತಜ್ಞರು 
ಕೀಲು ಮೂಳೆ ತಜ್ಞರು 
| ಕಿವಿ ,ಮೂಗು, ಗಂಟಲು, ತಜ್ಞರು 


10 . 


ಚರ್ಮರೋಗ ತಜ್ಞರು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೬ , ೨೦೧೪ 


೧೪೯೫ 


12 . 


2 + 3 


ರೇಡಿಯೋಲಾಜಿ ತಜ್ಞರು 
ಉಪ ಮುಖ್ಯ ವೈದ್ಯಾಧಿಕಾರಿ/ಹಿರಿಯ ವೈದ್ಯಾಧಿಕಾರಿ 
ಹಿರಿಯ / ಮುಖ್ಯ ದಂತ ಆರೋಗ್ಯಾಧಿಕಾರಿ 
ಶುಕ್ರೂಷಕರು ಅಧೀಕ್ಷಕರು ದರ್ಜೆ - 2 
ಹಿರಿಯ ಶುಶೂಷಕರು 
ಶುಶೂಷಕರು 
ಹಿರಿಯ ಪ್ರಯೋಗ ಶಾಲಾ ಟೆಕ್ನಾಲೊಜಿಸ್ಟ್ 
ಕಿರಿಯ ಪ್ರಯೋಗ ಶಾಲಾ ಟೆಕ್ನಾಲೊಜಿಸ್ಟ್ 
ಹಿರಿಯ ಫಾರ್ಮಸಿಸ್ಟ್ 
ಕಿರಿಯ ಫಾರ್ಮಸಿಸ್ಟ್ 
ಹಿರಿಯ ಮೆಡಿಕಲ್ ರೇಡಿಯೋ ಟೆಕ್ನಾಲೊಜಿಸ್ಟ್ 
ಕಿರಿಯ ಮೆಡಿಕಲ್ ರೇಡಿಯೋ ಟೆಕ್ನಾಲೊಜಿಸ್ಟ್ 
ನೇತ್ರಾಧಿಕಾರಿ 
ಸಹಾಯಕ ಆಡಳಿತ ಅಧಿಕಾರಿ 
ಕಛೇರಿ ಅಧೀಕ್ಷಕರು 
ಪ್ರ. ದ.ಸಹಾಯಕರು # 
ದ್ವಿ . ದ.ಸಹಾಯಕರು # 
ವಾಹನ ಚಾಲಕರು 


26. 


ಅಡುಗೆಯವರು 


34 . 


ಒಟ್ಟು 


ಅಡುಗೆ ಸಹಾಯಕರು 
ಪ್ರಯೋಗ ಶಾಲಾ ಸಹಾಯಕರು 
ಕ್ಷ - ಕಿರಣ ಸಹಾಯಕರು 
ಗೂಪ್- ಡಿ 

30 

93 
# ಸರ್ಕಾರಿ ಆದೇಶದಂತೆ ಗಣಕ ಯಂತ್ರ ಅನುಭವ ಹೊಂದಿರತಕ್ಕದ್ದು, ಇಲ್ಲವಾದಲ್ಲಿ ವಾರ್ಷಿಕ ವೇತನ ಬಡ್ತಿ ನೀಡತಕ್ಕದ್ದಲ್ಲ. 

ಜಿಲ್ಲಾ ಆಸ್ಪತ್ರೆಗಳು 250 ಹಾಸಿಗೆಗಳಿಗೆ ನಾರ್ಮ್ ಪ್ರಕಾರ ಬೇಕಾಗಿರುವ ಹುದ್ದೆಗಳ ವಿವರ 
ಕ್ರಮ ಸಂಖ್ಯೆ ಹುದ್ದೆಗಳ ಹೆಸರು 

ಹುದ್ದೆಗಳ ಸಂಖ್ಯೆ 
ಜಿಲ್ಲಾ ಶಸ್ತ್ರ ಚಿಕಿತ್ಸಕರು / ವೈ , ಅಧೀಕ್ಷಕರು 
ನಿವಾಸಿ ವೈದ್ಯಾಧಿಕಾರಿ 
ಫಿಜಿಷಿಯನ್ 


ಜನರಲ್ ಸರ್ಜನ್ 


ಸ್ತ್ರೀ ರೋಗ ತಜ್ಞರು 
ದಂತ ತಜ್ಞರು/ ಮು . ದಂ . ಆ( ಆ.ಶ್ರೇ ) 
ಅರವಳಿಕೆ ತಜ್ಞರು 
ಮಕ್ಕಳ ತಜ್ಞರು 
ನೇತ್ರ ತಜ್ಞರು 
ಕೀಲು ಮೂಳೆ ತಜ್ಞರು 
ಕಿವಿ ,ಮೂಗು, ಗಂಟಲು, ತಜ್ಞರು 
ಚರ್ಮರೋಗ ತಜ್ಞರು 
ಸೈಕ್ಯಾಟಿಸ್ಟ್ 


೧೪೯ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ , ಅಕ್ಟೋಬರ್ ೧೬, ೨೦೧೪ 


ಭಾಗ ೧ 


ರೇಡಿಯೋಲಾಜಿಸ್ಟ್ 
ಪೋರೆನ್ಸಿಕ್ ತಜ್ಞ 
ಪೆಥಾಲಜಿಸ್ಟ್ 
ಮೈಕ್ರೋಬಯಾಲಜಿಸ್ಟ್ 
ಬಯೋಕೆಮಿಸ್ಟ್ 
ಉಪ ಮುಖ್ಯ ವೈದ್ಯಾಧಿಕಾದರಿ ( ಆ. ಶ್ರ )/ಉಪ ಮುಖ್ಯ ವೈದ್ಯಾಧಿಕಾರಿ 
ಹಿರಿಯ ವೈದ್ಯಾಧಿಕಾರಿ 


15. 


ಶುಕ್ರೂಷಕರು ಅಧೀಕ್ಷಕರು ದರ್ಜೆ -1 
ಶುಕ್ರೂಷಕರು ಅಧೀಕ್ಷಕರು ದರ್ಜೆ - 2 
ಹಿರಿಯ ಶುಶೂಷಕರು 
ಶುಕ್ರೂಷಕರು 
ಫಿಜಿಯೋಥೆರಪಿಸ್ಟ್ 
ಹಿರಿಯ ಫಾರ್ಮಸಿಸ್ಟ್ 

2 . 
ಕಿರಿಯ ಫಾರ್ಮಸಿಸ್ಟ್ 

- 4 
ಹಿರಿಯ ಪ್ರಯೋಗಶಾಲಾ ಟೆಕ್ನಾಲೊಜಿಸ್ಟ್ 

ಕಿರಿಯ ಪ್ರಯೋಗ ಶಾಲಾ ಟೆಕ್ನಾಲೊಜಿಸ್ಟ್ 
13. ಪ್ರಯೋಗ ಶಾಲಾ ಸಹಾಯಕರು 

ನೇತ್ರಾಧಿಕಾರಿ 

ಹಿರಿಯ ಮೆಡಿಕಲ್ ರೇಡಿಯೋ ಟೆಕ್ನಾಲೊಜಿಸ್ಟ್ 
16 . ಕಿರಿಯ ಮೆಡಿಕಲ್ ರೇಡಿಯೋ ಟೆಕ್ನಾಲೊಜಿಸ್ಟ್ 

3 
17. ಕತ್ತಲೆ ಕೋಣೆ ಸಹಾಯಕ/ ಕ್ಷ - ಕಿರಣ ಸಹಾಯಕ 
18, ಸಹಾಯಕ ಆಡಳಿತಾಧಿಕಾರಿ 

ಕಛೇರಿ ಅಧೀಕ್ಷಕರು 
20 . ಪ್ರ. ದ . ಸಹಾಯಕರು # 

ದ್ವಿ. ದ. ಸಹಾಯಕರು # 
ಮೆಡಿಕಲ್ ರೆರ್ಕಾಡ್ ಟೆಕ್ನಿಷಿಯನ್ 
ಎಲೆಕ್ನಿಷಿಯನ್ 
ಕಾರ್ಪೆಂಟರ್‌( ಹೊರ ಗುತ್ತಿಗೆ) 

ಪ್ಲಂಬರ್‌( ಹೊರ ಗುತ್ತಿಗೆ ) 
26 . ಅಡುಗೆಯವರು 

ಅಡುಗೆ ಸಹಾಯಕರು 
ಗ್ರೂಪ್- ಡಿ 

ವಾಹನ ಚಾಲಕರು 
30. ಸೈಕಲಾಜಿಸ್ಟ್ 

ಕ್ಲಿನಿಕಲ್ ಸೈಕಲಾಜಿಸ್ಟ್ 
ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ 
ಇ. ಸಿ. ಜಿ. ತಂತ್ರಜ್ಞರು 

1 . 
ಸೋಷಿಯಲ್ ವರ್ಕರ್ ( Skin V . D ) 

2 
35. ದಂತ ಮೆಕ್ಯಾನಿಕ್ 
ಒಟ್ಟು 

1951 
# ಸರ್ಕಾರಿ ಆದೇಶದಂತೆ ಗಣಕ ಯಂತ್ರ ಅನುಭವ ಹೊಂದಿರತಕ್ಕದ್ದು, ಇಲ್ಲವಾದಲ್ಲಿ ವಾರ್ಷಿಕ ವೇತನ ಬಡ್ತಿ ನೀಡತಕ್ಕದ್ದಲ್ಲ. 


21 . 


22 . 
23. 
24 . 


25. 


28 . 
29 . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೬ , ೨೦೧೪ 


೧೪೯೭ 


ಕ್ರಮ ಸಂಖ್ಯೆ 


ಹುದ್ದೆಗಳ ಸಂಖ್ಯೆ 


ಜಿಲ್ಲಾ ಆಸ್ಪತ್ರೆಗಳು 300 ಹಾಸಿಗೆಗಳಿಗೆ ನಾರ್ಮ್ ಪ್ರಕಾರ ಬೇಕಾಗಿರುವ ಹುದ್ದೆಗಳ ವಿವರ 

ಹುದ್ದೆಗಳ ಹೆಸರು 
ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಹಾಗೂ ಮೃದ್ಯಾಕೀಯ ಅಧೀಕ್ಷಕರು 
ನಿವಾಸಿ ವೈದ್ಯಾಧಿಕಾರಿ 
ಫಿಜಿಷಿಯನ್ 
ಜನರಲ್ ಸರ್ಜನ್ 
ಸ್ತ್ರೀ ರೋಗ ತಜ್ಞರು 
ದಂತ ತಜ್ಞರು / ಮು . ದಂ . ಆ ( ಆ. ಶ್ರೇ ) 
ಅರವಳಿಕೆ ತಜ್ಞರು 
ಮಕ್ಕಳ ತಜ್ಞರು 
ನೇತ್ರ ತಜ್ಞರು 
ಕೀಲು ಮೂಳೆ ತಜ್ಞರು 
ಕಿವಿ,ಮೂಗು,ಗಂಟಲು, ತಜ್ಞರು 
1 ಚರ್ಮರೋಗ ತಜ್ಞರು 
ಸೈಕ್ಯಾಟಿಸ್ಟ್ 
ರೇಡಿಯೋಲಾಜಿಸ್ಟ್ 
ಮೋರೆನ್ಸಿಕ್ ತಜ್ಞ 
ಪೆಥಾಲಜಿಸ್ಟ್ 
ಮೈಕ್ರೋಬಯಾಲಜಿಸ್ಟ್ 
ಬಯೋಕೆಮಿಸ್ಟ್ 
ಉಪ ಮುಖ್ಯ ವೈದ್ಯಾಧಿಕಾರಿ( ಆ. ಶ್ರೇ ) /ಉಪ ಮುಖ್ಯ ವೈದ್ಯಾಧಿಕಾರಿ 
ಹಿರಿಯ ವೈದ್ಯಾಧಿಕಾರಿ 


ಶುಕ್ರೂಷಕರು ಅಧೀಕ್ಷಕರು ದರ್ಜೆ -1 
ಶುಕ್ರೂಷಕರು ಅಧೀಕ್ಷಕರು ದರ್ಜೆ -2 
ಹಿರಿಯ ಶುಶೂಷಕರು 
ಶುಕ್ರೂಷಕರು 
ಫಿಜಿಯೋಥೆರಪಿಸ್ಟ್ 
ಹಿರಿಯ ಫಾರ್ಮಸಿಸ್ಟ್ 
ಕಿರಿಯ ಫಾರ್ಮಸಿಸ್ಟ್ 
ಹಿರಿಯ ಪ್ರಯೋಗ ಶಾಲಾ ಟೆಕ್ನಾಲೊಜಿಸ್ಟ್ 
ಕಿರಿಯ ಪ್ರಯೋಗ ಶಾಲಾ ಟೆಕ್ನಾಲೊಜಿಸ್ಟ್ 
ಪ್ರಯೋಗ ಶಾಲಾ ಸಹಾಯಕರು 
ನೇತ್ರಾಧಿಕಾರಿ 
ಹಿರಿಯ ಮೆಡಿಕಲ್ ರೇಡಿಯೋ ಟೆಕ್ನಾಲೊಜಿಸ್ಟ್ 
ಕಿರಿಯ ಮೆಡಿಕಲ್ ರೇಡಿಯೋ ಟೆಕ್ನಾಲೊಜಿಸ್ಟ್ 
ಕತ್ತಲೆಕೋಣೆ ಸಹಾಯಕ/ ಕ್ಷ - ಕಿರಣ ಸಹಾಯಕ 
ಸಹಾಯಕ ಆಡಳಿತಾಧಿಕಾರಿ 
ಕಛೇರಿ ಅಧೀಕ್ಷಕರು 
ಪ್ರ . ದ . ಸ 


17. 


18. 


19 , 
20 


೧೪೯೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೧ 


ದ್ವಿ. ದ. ಸ. 
ಮೆಡಿಕಲ್ ರೆರ್ಕಾಡ್ ಟೆಕ್ನಿಷಿಯನ್ 
ಎಲೆಕ್ನಿಷಿಯನ್ 
ಕಾರ್ಪೆಂಟರ್( ಹೊರ ಗುತ್ತಿಗೆ) 
ಪ್ಲಂಬರ್( ಹೊರ ಗುತ್ತಿಗೆ) 
ಅಡುಗೆಯವರು 
ಅಡುಗೆ ಸಹಾಯಕರು 
ಗ್ರೂಪ್- ಡಿ 
ವಾಹನ ಚಾಲಕರು 
ಸೈಕಲಾಜಿಸ್ಟ್ 
ಕ್ಲಿನಿಕಲ್ ಸೈಕಲಾಜಿಸ್ಟ್ 
ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ 

ಇ.ಸಿ. ಜಿ . ತಂತ್ರಜ್ಞರು 

| ಸೋಷಿಯಲ್ ವರ್ಕರ್ ( Skin V . D ) 
35 . ದಂತ ಮೆಕ್ಯಾನಿಕ್ 
ಒಟ್ಟು 

202 
# ಸರ್ಕಾರಿ ಆದೇಶದಂತೆ ಗಣಕ ಯಂತ್ರ ಅನುಭವ ಹೊಂದಿರತಕ್ಕದ್ದು , ಇಲ್ಲವಾದಲ್ಲಿ ವಾರ್ಷಿಕ ವೇತನ ಬಡ್ತಿ ನೀಡತಕ್ಕದ್ದಲ್ಲ. 
P . B . 587 

ಬಿ . ಎಸ್ . ನಾಗರಾಜ್ , 
SC, 5000 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

( ಆರೋಗ್ಯ1 ಮತ್ತು 2) 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ , 

ಇಂಧನ ಸಚಿವಾಲಯ 
ವಿಷಯ : ಶ್ರೀಮತಿ ಕೆ. ಜೆ.ಸೀತಮ್ಮ ಕೋಂ ದಿ| ಡಿ.ಸಿ. ವಸಂತ, ಹೆಲ್ಲರ್‌, ಚಿಕ್ಕಮಗಳೂರು ಇವರಿಗೆ ತಡವಾಗಿ ಪಾವತಿಯಾದ 

ಪಿಂಚಣಿ /ಉಪದಾನ ಇವುಗಳ ಮೇಲೆ ಬಡ್ಡಿಯನ್ನು ಪಾವತಿಸುವ ಬಗ್ಗೆ . 
ಓದಲಾಗಿದೆ : 1. ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ ಆದೇಶ ದಿನಾಂಕ : 27.08 .2007 . 

2. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 29 ಇಬಿಎಸ್ 2008 ದಿನಾಂಕ: 28 .02.2009 . 

ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 26 ಪಿಇಎನ್1 2013 ದಿನಾಂಕ: 27.09. 2013. 
4. ಸರ್ಕಾರದ ಆದೇಶ ಸಂಖ್ಯೆ: ಆಇ 199 ಪಿಇಎನ್ 1993 ದಿನಾಂಕ: 13.09.1994 , 

5. ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆಇ 01 ಪಿಇಎನ್ 2004 ದಿನಾಂಕ: 02 .09 .2004. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮಾಂಕ (1) ರಲ್ಲಿ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಶ್ರೀಮತಿ ಕೆ.ಜೆ.ಸೀತಮ್ಮ ಕೋಂ ದಿ|| ಡಿ. ಸಿ. ವಸಂತ, ಹೆಲ್ಪರ್ 
ಇವರಿಗೆ ಸರ್ಕಾರದಿಂದ ಹೊರಡಿಸಿರುವ ಅಧಿಕೃತ ಜ್ಞಾಪನ ದಿನಾಂಕ: 21.03.1988 ರನ್ವಯ ಕೆ. ಜಿ . ಐ . ಡಿ. ಯಿಂದ ಬರುವ ವಿಮಾ ಮೊತ್ತವನ್ನು 
ಒಳಗೊಂಡಂತೆ ಪಿಂಚಣಿ ಮತ್ತು ಉಪದಾನಗಳನ್ನು ಶೇ . 6 % ರಂತೆ ಬಡ್ಡಿ ಲೆಕ್ಕ ಹಾಕಿ 3 ತಿಂಗಳ ಒಳಗಡೆ ಬಿಡುಗಡೆ ಮಾಡುವಂತೆ ಹಾಗೂ ವಿಳಂಬವಾದಲ್ಲಿ, 
ವಿಳಂಬ ಪ್ರಕರಣಗಳಲ್ಲಿ ಸರ್ಕಾರಿ ಆದೇಶಗಳನ್ವಯ ಅನ್ವಯಿಸುವ ಬಡ್ಡಿ ದರಗಳನ್ನು ಲೆಕ್ಕಚಾರ ಮಾಡಿ ಪಾವತಿಸುವಂತೆ ನಿರ್ದೇಶಿಸಿದೆ ಹಾಗೂ ಯಾವುದೇ 
ಕಾರಣಕ್ಕೂ ಅವಲಂಬಿತರಿಗೆ ಸರ್ಕಾರಿ ಕೆಲಸವನ್ನು ನೀಡುವಂತಿಲ್ಲ ಎಂಬ ಷರತ್ತನ್ನು ವಿಧಿಸಿ ಆದೇಶಿಸಿದೆ. 

ಮೇಲೆ ಓದಲಾದ ಕ್ರಮಾಂಕ ( 2) ರ ಆದೇಶದಲ್ಲಿ ಆರ್ಥಿಕ ಇಲಾಖೆಯ ದಿನಾಂಕ: 21.03.1988 ರ ಅಧಿಕೃತ ಜ್ಞಾಪನದನ್ವಯ ಕೆ. ಜಿ . ಐ . ಡಿ . ಯಿಂದ 
ಬರುವ ವಿಮಾ ಮೊತ್ತವನ್ನು ಒಳಗೊಂಡಂತೆ ಇತರೆ ಪಿಂಚಣಿ ಮತ್ತು ಉಪದಾನಗಳನ್ನು ದಿನಾಂಕ: 23.11.1996 ರಿಂದ ಬಡ್ಡಿಯನ್ನು ಶೇ . 6 % ರಂತೆ 
ಲೆಕ್ಕಚಾರ ಮಾಡಿ 3 ತಿಂಗಳ ಅವಧಿಗೆ ಬಿಡುಗಡೆ ಮಾಡಲು ಹಾಗೂ ತದನಂತರದ ವಿಳಂಬದ ಅವಧಿಗೆ ಹಾಲಿ ಚಾಲ್ತಿಯಲ್ಲಿರುವ ನಿಯಮಗಳನುಸಾರ ಬಡ್ಡಿ 
ದರ ಲೆಕ್ಕಚಾರ ಮಾಡಿ ಪಾವತಿಸಲು ಆರ್ಥಿಕ ಇಲಾಖೆ ಹಾಗೂ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು ) ಗಳ 
ಸಹಮತಿಯೊಂದಿಗೆ ಆದೇಶ ಹೊರಡಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮಾಂಕ ( 3) ರ ಟಿಪ್ಪಣಿಯಲ್ಲಿ ಪಿಂಚಣಿ ಮರು ಪಾವತಿ ಮೊತ್ತ ರೂ . 3 ,64 ,486 / - ಗಳಿಗೆ ಮಹಾಲೇಖಪಾಲರು ನೀಡಿರುವ 
ಪ್ರಾಧೀಕರಣ ಪತ್ರದ ಪ್ರತಿಯ ಆಧಾರದ ಮೇಲೆ ಕ್ರಮ ಸಂಖ್ಯೆ : 4 ಮತ್ತು 5 ರನ್ವಯ ದಿನಾಂಕ : 20.08.2003 ರವರೆಗೆ ಶೇ .12 ರಂತೆ ಮತ್ತು 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

୦୧୧ 
ದಿನಾಂಕ: 21 .08.2003 ರಿಂದ ಮಹಾಲೇಖಪಾಲರು ಪ್ರಾಧೀಕರಣ ಪತ್ರ ಕೊಟ್ಟ ದಿನಾಂಕದ ಹಿಂದಿನ ತಿಂಗಳ ಕೊನೆಯ ದಿನಾಂಕದವರೆಗೆ ಶೇ .8ರಷ್ಟು ಬಡ್ಡಿ 
ದರದಲ್ಲಿ ಬಡ್ಡಿಯನ್ನು ಲೆಕ್ಕಚಾರ ಮಾಡಿ ಇಲಾಖಾ ಕಾರ್ಯದರ್ಶಿಗಳ ಅನುಮೋದನೆಯೊಂದಿಗೆ ಪಾವತಿಸಲು ಸಹಮತಿ ನೀಡಿರುತ್ತದೆ. 
I ಮರಣ ಉಪದಾನ ಮೊತ್ತ ರೂ .5280/ - ಕ್ಕೆ ದಿನಾಂಕ : 25. 03.2000 ದಿಂದ ದಿನಾಂಕ: 20 . 08 .2003 ರವರೆಗೆ ಶೇ .12 ರಷ್ಟು ಹಾಗೂ 
ದಿನಾಂಕ : 21.08 .2003 ರಿಂದ ದಿನಾಂಕ: 30.04.2009 ರವರೆಗೆ ಶೇ .8 ರಂತೆ ರೂ .4 ,565 .18 ಗಳನ್ನು ಪಾವತಿಸಬೇಕಾಗಿದೆ. 
II ಪಿಂಚಣಿ ಬಾಕಿ ಪಾವತಿ ಮೊತ್ತ ರೂ . 3,64,486 /- ಕ್ಕೆ ದಿನಾಂಕ: 25 .03.2000 ದಿಂದ ದಿನಾಂಕ: 20 .08 .2003 ರವರೆಗೆ ಶೇ .12 ರಷ್ಟು ಹಾಗೂ 
ದಿನಾಂಕ: 21.08.2003 ರಿಂದ ದಿನಾಂಕ: 30. 04 .2009 ರವರೆಗೆ ಶೇ .8 ರಂತೆ ಇಳಿಮುಖ ದರದಲ್ಲಿ ಮೊತ್ತ ರೂ . 1,74,011.12 ಗಳನ್ನು ಪಾವತಿಸಬೇಕಾಗಿದೆ. 
ಮೇಲಿನ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್ 64 ಇಬಿಎಸ್ 2009, ಬೆಂಗಳೂರು, ದಿನಾಂಕ:19.07.2014. 
ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಆದೇಶ ದಿನಾಂಕ: 27. 08. 2007 ರಲ್ಲಿ ಆದೇಶಿಸಿರುವಂತೆ ದಿ | ಡಿ. ಸಿ. ವಸಂತ, ಹೆಲ್ಲರ್, 
ವಿದ್ಯುತ್ ಪರಿವೀಕ್ಷಣಾ ಇಲಾಖೆ, ಚಿಕ್ಕಮಗಳೂರು ಇವರ ಪತ್ನಿ ಶ್ರೀಮತಿ ಕೆ. ಜೆ.ಸೀತಮ್ಮ ಇವರಿಗೆ ಈಗಾಗಲೇ ಸರ್ಕಾರವು ಮರಣ ಉಪದಾನ ಹಾಗೂ 

, ಉಪದಾನ ಮೊತ್ತವನ್ನು ಪಾವತಿಸಲಾಗಿದೆ ಹಾಗೂ ಈ ಸಂಬಂಧ ವಿಳಂಬದ ಅವಧಿಗೆ ನೀಡಬೇಕಾದ ಬಡ್ಡಿ ದರಗಳು ಈ ಕೆಳಕಂಡಂತೆ 
ಪಾವತಿಸಲು ಆದೇಶಸಿದೆ. 
ಮರಣ ಉಪದಾನದ ಮೊತ್ತದ ಮೇಲೆ ಬಡ್ಡಿ ದರ 

ಮರಣ ಉಪದಾನದ ಮೊತ್ತವಾದ ರೂ .5 ,280 ನ್ನು ಪಾವತಿಸಲಾಗಿದೆ. ಈ ಸಂಬಂಧ ವಿಳಂಬ ಅವಧಿಗೆ ನೀಡಬೇಕಾದ ಬಡ್ಡಿ ದರ ಈ 
ಕೆಳಕಂಡಂತಿದೆ: 

25 .03. 2000 ರಿಂದ 20 . 08. 2003 - 40 ತಿಂಗಳು 27 ದಿನಗಳಿಗೆ ಶೇ .12 ರಂತೆ ರೂ .2158. 86 
21 .08.2003 ರಿಂದ 30 .04.2009 ರವರೆಗೆ 68 ತಿಂಗಳು 11 ದಿನಗಳಿಗೆ ಶೇ .8 ರಂತೆ ರೂ .2406.32 

- ಒಟ್ಟು ರೂ .4565.18 
ಪಿಂಚಣಿ ಉಪದಾನದ ಮೊತ್ತದ ಮೇಲೆ ಬಡ್ಡಿ ದರ 

ಪಿಂಚಣಿ ಉಪದಾನದ ಮೊತ್ತವಾದ ರೂ .3,64, 486/ - ನ್ನು ಪಾವತಿಸಲಾಗಿದೆ. ಈ ಸಂಬಂಧ ವಿಳಂಬ ಅವಧಿಗೆ ನೀಡಬೇಕಾದ ಬಡ್ಡಿ ಈ 
ಕೆಳಕಂಡಂತಿದೆ: 

25 . 03.2000 ರಿಂದ 20 .08. 2003 - 40 ತಿಂಗಳು 27 ದಿನಗಳಿಗೆ ಶೇ .12 ರಂತೆ ರೂ .1 ,34 ,503.56 
21 .08.2003 ರಿಂದ 30 .04.2009 ರವರೆಗೆ 68 ತಿಂಗಳು 11 ದಿನಗಳಿಗೆ ಶೇ .8 ರಂತೆ ರೂ . 39,507.56 

ಒಟ್ಟು ರೂ .1 ,74, 011.12 
ದಿ|| ಡಿ. ಸಿ. ವಸಂತ, ಹೆಲ್ಲರ್‌, ವಿದ್ಯುತ್ ಪರಿವೀಕ್ಷಣಾ ಇಲಾಖೆ, ಚಿಕ್ಕಮಗಳೂರು ಇವರ ಪತ್ನಿ ಶ್ರೀಮತಿ ಕೆ. ಜೆ.ಸೀತಮ್ಮ ರವರಿಗೆ ತಡವಾಗಿ 
ಪಾವತಿಯಾದ ಮರಣ ಉಪದಾನ ಮತ್ತು ಪಿಂಚಣಿ ಉಪದಾನ ಇವುಗಳ ಮೇಲೆ ಪಾವತಿಸಬೇಕಾದ ಬಡ್ಡಿ ಮೊತ್ತ ಒಟ್ಟು ರೂ .1.78,576.30 
(ರೂಪಾಯಿ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರದ ಐನೂರ ಎಪ್ಪತ್ತಾರು ಮಾತ್ರ) ನ್ನು ಪಾವತಿಸುವಂತೆ ಆದೇಶಿಸಿದೆ. 

ಸದರಿ ಆದೇಶವನ್ನು ಆರ್ಥಿಕ ಇಲಾಖೆ ಸಂಖ್ಯೆ: ಆಇ 26 ಪಿಇಎನ್1 2013 ದಿನಾಂಕ: 27. 09 .2013ರಲ್ಲಿ ನೀಡಿದ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 649 

ಸಮೀರ್ ಮಡಿಮನ್ 
SC- 50 

ಪೀಠಾಧಿಕಾರಿ, 
ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 


ವಿಷಯ : ಶ್ರೀ ಸತ್ಯಸಾಯಿ ಉನ್ನತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹಾಗೂ ಶ್ರೀ ಸತ್ಯಸಾಯಿ ಜನರಲ್ ಆಸ್ಪತ್ರೆ ವೈಟ್‌ಫೀಲ್ಡ್, 

ಬೆಂಗಳೂರು ಇವರಿಗೆ ಉಚಿತ ವಿದ್ಯುತ್ ಸರಬರಾಜು ಮಾಡುವ ಸಂಬಂಧ ಸಹಾಯ ಧನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಇಂಇ 51 ಇಇಬಿ 2001 ದಿನಾಂಕ: 27.04.2001. 

2 . ಆದೇಶ ಸಂಖ್ಯೆ : ಇಂಇ 60 ಇಇಬಿ 2009 ದಿನಾಂಕ: 31. 03.2010. 

3. ಬೆಸ್ಕಾಂನ ಪತ್ರ ಸಂಖ್ಯೆ: ವ್ಯನಿ/ ನಿ ( ಹ)/ ಮುದ್ರವ್ಯ( ಹ & ವಾ )/ ಬಿಸಿ - 27 /2301/14 - 15/2 ದಿನಾಂಕ: 02.07.2013. 
ಪ್ರಸ್ತಾವನೆ: 

- ಶ್ರೀ ಸತ್ಯಸಾಯಿ ಉನ್ನತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ವೈಟ್ ಫೀಲ್ಡ್, ಬೆಂಗಳೂರು ಹಾಗೂ ಶ್ರೀ ಸತ್ಯಸಾಯಿ ಜನರಲ್ ಆಸ್ಪತ್ರೆ, ಬೆಂಗಳೂರು 
ಇವುಗಳು ಬಳಸುತ್ತಿರುವ ವಿದ್ಯುತ್ತಿಗೆ ಸಂಬಂಧಿಸಿದಂತೆ ಪ್ರತಿ ವರ್ಷ ರೂ .2.00 ಕೋಟಿಗಳು ಮೀರದಂತೆ ಸರ್ಕಾರದಿಂದ ಬೆಂಗಳೂರು ವಿದ್ಯುತ್ ಸರಬರಾಜು 
ಕಂಪನಿ ನಿಯಮಿತ ಸಂಸ್ಥೆಗೆ ಸಹಾಯಧನ ಬಿಡುಗಡೆ ಮಾಡಲು ಮೇಲೆ ಓದಲಾದ ಕ್ರಮಾಂಕ (1) ಮತ್ತು ( 2) ರ ಆದೇಶಗಳಲ್ಲಿ ಅವಕಾಶ 
ಕಲ್ಪಿಸಲಾಗಿರುತ್ತದೆ. ಅದರಂತೆ ಪ್ರತಿ ವರ್ಷ ಸಹಾಯಧನ ಬಿಡುಗಡೆ ಮಾಡಲಾಗುತ್ತಿದೆ. 


೧೫೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೧ 


ಮೇಲೆ ಓದಲಾದ ಕ್ರಮಾಂಕ ( 3) ರ ಅರೆ ಸರ್ಕಾರಿ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು , ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ 
ರವರು ಶ್ರೀ ಸತ್ಯಸಾಯಿ ಉನ್ನತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ವೈಟ್ ಫೀಲ್ಡ್, ಬೆಂಗಳೂರು ಹಾಗೂ ಶ್ರೀ ಸತ್ಯಸಾಯಿ ಜನರಲ್ ಆಸ್ಪತ್ರೆ, ಬೆಂಗಳೂರು ರವರಿಗೆ 
ಒದಗಿಸುತ್ತಿರುವ ವಿದ್ಯುತ್‌ ಬಾಬ್ಬು 2007 - 2008 ನೇ ಸಾಲಿಗೆ ಬಿಡುಗಡೆ ಮಾಡಬೇಕಾಗಿದ್ದ ರೂ . 2 .00 ಲಕ್ಷಗಳ ಮೊತ್ತವೂ ಸೇರಿದಂತೆ ಮಾರ್ಚ್ 2014ರ 
ಅಂತ್ಯದವರೆಗೆ ಸದರಿ ಸಂಸ್ಥೆಯವರು ಬಳಸಿರುವ ವಿದ್ಯುತ್ ಬಿಲ್ಲಿನ ಮೊತ್ತ ರೂ . 3,93,34,298.00 / - ಗಳಷ್ಟು ಬಾಕಿ ಇದ್ದು, ಈ ಬಾಬು ಸಹಾಯಧನವನ್ನು 
ಕೂಡಲೇ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್ 64 ಇಂಬಿ 2014, ಬೆಂಗಳೂರು, ದಿನಾಂಕ:08.07.2014 . 
ಶ್ರೀ ಸತ್ಯಸಾಯಿ ಉನ್ನತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ವೈಟ್ ಫೀಲ್ಡ್, ಬೆಂಗಳೂರು ಹಾಗೂ ಶ್ರೀ ಸತ್ಯಸಾಯಿ ಜನರಲ್ ಆಸ್ಪತ್ರೆ, ಬೆಂಗಳೂರು ಇವರು 
2013 -14ನೇ ಸಾಲಿನಲ್ಲಿ ಬಳಸಿರುವ ವಿದ್ಯುತ್ ಬಿಲ್ಲಿಗೆ ಸಂಬಂಧಿಸಿದಂತೆ ವ್ಯವಸ್ಥಾಪಕ ನಿರ್ದೇಶಕರು ಬೆಂ 
ಬೆಂಗಳೂರು ಇವರಿಗೆ ಸರ್ಕಾರ ಸಹಾಯಧನದ ರೂಪದಲ್ಲಿ ಗರಿಷ್ಠ ಮೊತ್ತ ರೂ . 2.00 ( ರೂ .ಎರಡು ಕೋಟಿಗಳು ಮಾತ್ರ) ಕೋಟಿಗಳನ್ನು ಲೆಕ್ಕ ಶೀರ್ಷಿಕೆ 
*2801- 80 - 101- 1 - 04 - 106 ( ಯೋಜನೇತರ) ರಡಿಯಲ್ಲಿ ಬಿಡುಗಡೆ ಮಾಡಲಾಗಿದೆ. 

ವ್ಯವಸ್ಥಾಪಕ ನಿರ್ದೇಶಕರು , ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು ಇವರು ಹಣ ಸಂದಾಯ ರಶೀದಿಗೆ ( Payees 
Recipt) ಸರ್ಕಾರದ ಉಪ ಕಾರ್ಯದರ್ಶಿ , ಇಂಧನ ಇಲಾಖೆ, ಇವರ ಮೇಲುರುಜುವನ್ನು ಪಡೆದುಕೊಳ್ಳತಕ್ಕದ್ದು ಹಾಗೂ ಈ ಬಗ್ಗೆ ಸರಿಯಾದ ಲೆಕ್ಕ 
ತಃಖ್ಯೆಯನ್ನು ಇಟ್ಟುಕೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 3 ಟಿಎಫ್ ಪಿ 2014 ದಿನಾಂಕ:04 .04. 2014 ರನ್ವಯ ಇಲಾಖೆಯ ಅಪರ ಮುಖ್ಯ 
ಕಾರ್ಯದರ್ಶಿ ರವರಿಗೆ ಪ್ರತ್ಯಾಯೋಜಿಸಿರುವ ಆಧಿಕಾರದನ್ವಯ ಹೊರಡಿಸಲಾಗಿದೆ. 


PR. 650 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ.ಎ. ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಇಂಧನ ಇಲಾಖೆ. 


ENERGY SECRETARIAT 


Sub : Establishing 1 x 350 MW Gas Based Power Plant at Yelahanka by dismantling the existing Diesel 

Generation Plant by Karnataka Power Corporation Limited . 

Read : KPCL letter No. A1Q5D dated: 22.03. 2014 and 10.04.2014. 
PREAMBLE: 
1. KPCL in the letter read above has stated that the Board of Karnataka Power Corporation Limited(KPCL ) in its 229th Meeting 

held on 08 .08 . 2013 had approved inprinciple for conversion of existing DieselGeneration Plant at Yelahanka to Gas Based 
power plant. 
Further , based on the Report submitted by M /s Tractable Engineering Pvt . Ltd ., New Delhi, the Board of KPCL in its 238th 
meeting held on 13.02. 2014 has decided to replace the existing facility with a Combined Cycle Power Plant of 350 MW 
capacity for optimizing the infrastructure and Resolved as follows: 
a. Establishing 1x350MW Combined Cycle gas power plants (CCPP ) in 15 Stage by dismantling the 

required existing Structure /system of the DG Plant; 
b . Establishing another 350 MW CCPP in 2nd stage depending on cost/availing of gas, cost of generation , 

load demand and financial viabilities 
3 . The following infrastructures are available at the existing DG Plant area for the implementation of the Gas based power plant: 

> 120 acres of land of KPCL is available ; 
→ The Gas Pipeline is already established by GAIL in the outer - ring road , which could be utilized to get the 

required gas from the GAIL terminal Point (SV3 ) and GAIL shall make necessary arrangement for laying 

pipe line for supply of gas to the proposed plant; 
> BWSSB has established 64 MLD capacity Secondary water treatment plant near Hebbal and has agreed 

to supply required treated water (22 MLD) to the proposed plant; 
► KPTCL has established 220 KV Substation with 2 x150 MVA 220 /66 / 11kv transformers within the existing 

DG Plant area , which could be utilized for power evacuation ; 
4 . In order to avoid delay in the process of floating the tender and awarding the work to the successful bidder, which requires 

sufficient time and to meet the power requirement of the State , KPCL has proposed to award the EPC work of the 1x350 MW 

Gas based combined Cycle Power Plant to Mls BHEL on MOU basis at a negotiated benchmark price . 
5 . Further, KPCL has stated that M /s .BHEL vide letter dated : 22 .03.2014 has proposed to takeup the implementation of the 

1x350 MW Combined Cycle Gas Power Plant (CCPP). 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


೧೫೦೧ 


6 . After detailed examination of the proposal, the following orders are issued. 

GOVERNMENT ORDER NO . EN 28 PPC 2014 . BANGALORE , DATED 28th JULY 2014 
Under the circumstances explained above , Government are pleased accord approval for the following : 
a ) KPCL is permitted to implement 1x350 MW Combined Cycle Gas Power Plant (CCPP ) in 1st stage by 

dismantling the required existing Structure /system of the DG Plant at Yelahanka; 
b ) KPCL is exempted from KTPP Act, to entrust the work to BHEL on MOU basis as per the Notification No. 

ಆಇ 418 ವೆಚ್ಚ-12/14 ದಿನಾಂಕ: 01. 07.2014 issued by the Finance Department. 
To entrust the EPC work to M /s BHEL on MOU basis , with benchmark prices by conducting further 
negotiation with M /s. BHEL for reduction in the benchmark price to reduce the project cost and tariff to the 

consumers of the State . 
d ) To provide similar support to the proposed project also as provided for 700 MW + 20 % Gas based Bidadi 

CCPP vide GO dated 05 .07 . 2011 , with a debt service liability of Rs. 2069 crores during the tenure of the 

loan . 
e ) To modify the existing PPA in respect of the existing DG Plant with 108 MW to 350 MW Gas Based 
Combined Cycle Power Plant with BESCOM . 

By Order and in the Name of the Governor of Karnataka , 
PR. 651 

K . L . RAMACHANDRA 

Deputy Secretary to Government, 
SC . 50 

Energy Department 


ಆರ್ಥಿಕ ಸಚಿವಾಲಯ 

ಸೇರ್ಪಡೆ 

2 ಸೇನಿಸೇ 2014 ಬೆಂಗಳೂರು, ದಿನಾಂಕ: 5 .8 .2014 
ಸರ್ಕಾರಿ ಆದೇಶ ಸಂಖ್ಯೆ: ಆಇ 03 ಸೇನಿಸೇ 2010 ದಿನಾಂಕ: 15.4.2011ರ ಆದೇಶ ಭಾಗದ (1) ರ ನಂತರದಲ್ಲಿ ಈ ಕೆಳಗಿನ ವಾಕ್ಯವನ್ನು ಸೇರಿಸಿದೆ. 

“ಆದಾಗ್ಯೂ , ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಹೊಸ ವ್ಯಾಖ್ಯಾನಿಸಿದ ಅಂಶದಾಯಿ ಕೊಡುಗೆ ಯೋಜನೆಯಡಿ ಬರುವ ಸರ್ಕಾರಿ 
ಶಿಕ್ಷಕರು ಸೇವೆಯಲ್ಲಿರುವಾಗಲೇ ಮೃತರಾದ ಸಂದರ್ಭದಲ್ಲಿ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಆಯಾ ಶೈಕ್ಷಣಿಕ ಜಿಲ್ಲೆಯ ಉಪ ನಿರ್ದೇಶಕರು, 
ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದಂತೆ ವಿಭಾಗೀಯ ಕಾರ್ಯದರ್ಶಿ , ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಹಾಗೂ ಪದನಿಮಿತ್ತ ಸಹನಿರ್ದೇಶಕರು, 
ಬೆಳಗಾಂ ಮತ್ತು ಮೈಸೂರು ಹಾಗೂ ಬೆಂಗಳೂರು ಮತ್ತು ಗುಲ್ಬರ್ಗದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರ ಕಛೇರಿಯಲ್ಲಿನ ಸಹನಿರ್ದೇಶಕರುಗಳು , 
ಮೇಲೆ ತಿಳಿಸಿದ ವಿಧಿವಿಧಾನಗಳನ್ನು ಪಾಲಿಸಿ ಅರ್ಹ ಮೊತ್ತವನ್ನು ಅಧೀಕರಿಸಲು ಸಕ್ಷಮರಾಗಿರುತ್ತಾರೆ ”. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 652 

ಕೆ.ಎಸ್ . ಗೋಪಾಲಕೃಷ್ಣ 
SC - 50 

ಸರ್ಕಾರದ ಜಂಟಿ ಕಾರ್ಯದರ್ಶಿ (ಸೇವೆಗಳು - 1), 

ಆರ್ಥಿಕ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಸುತ್ತೋಲೆ| 
ಸಂಖ್ಯೆ : ಸಿಆಸುಇ 70 ಇಆಇ 2014 ಬೆಂಗಳೂರು, ದಿನಾಂಕ: 16 - 08 - 2014 
ವಿಷಯ : 2014 - 15ನೇ ಸಾಲಿಗಾಗಿ ಕೇಂದ್ರ ಸರ್ಕಾರ ನೀಡುವ ರಾಷ್ಟ್ರೀಯ ಇ - ಆಡಳಿತ ಪ್ರಶಸ್ತಿಗಳಿಗಾಗಿ ನಾಮ 

ನಿರ್ದೇಶನಗಳನ್ನು ಕಳುಹಿಸುವ ಬಗ್ಗೆ . 
ಓದಲಾಗಿದೆ : 1. ಕೇಂದ್ರ ಸರ್ಕಾರದ ಕಾರ್ಯದರ್ಶಿ , ಸಿಬ್ಬಂದಿ, ಸಾರ್ವಜನಿಕ ಕುಂದು ಕೊರತೆ ಮತ್ತು ಪಿಂಚಣಿಗಳ 

ಮಂತ್ರಾಲಯ, ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದು ಕೊರತೆಗಳ ಇಲಾಖೆ, ನವದೆಹಲಿ, ಇವರ 
ದಿನಾಂಕ: 21.07. 2014ರ ಅ. ಸ. ಪತ್ರ ಸಂಖ್ಯೆ:13015 /2 /2014 - ಇ - ಜಿಒಪಿ ( ಬಿ) ಮತ್ತು ಅದಕ್ಕೆ ಲಗತ್ತಿಸಿದ 

ಅದೇ ಸಂಖ್ಯೆಯ , ಅವರ ದಿನಾಂಕ: 27. 06.2014ರ ಪತ್ರ 

2 . ದಿನಾಂಕ: 19.07.2013ರ ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 62 ಇಆಇ 2013( 2 ) 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖಿತ, ಕೇಂದ್ರ ಸರ್ಕಾರದ ದಿನಾಂಕ : 21.07.2014ರ ಅ. ಸ ಪತ್ರದ ಮತ್ತು ಅದಕ್ಕೆ ಲಗತ್ತಿಸಿದ 
ದಿನಾಂಕ: 27 .06.2014ರ ಪತ್ರದ ಪ್ರತಿಗಳನ್ನು ಅವುಗಳ ಅಡಕದೊಂದಿಗೆ ಈ ಸುತ್ತೋಲೆಗೆ ಲಗತ್ತಿಸಿದೆ. ಅದು ಸ್ವಯಂವೇದ್ಯವಾಗಿರುತ್ತದೆ. 2014 - 15ನೇ 
ಸಾಲಿಗಾಗಿ ಕೇಂದ್ರ ಸರ್ಕಾರ ನೀಡುವ ರಾಷ್ಟ್ರೀಯ ಇ - ಆಡಳಿತ ಪ್ರಶಸ್ತಿಗಾಗಿ ನಾಮನಿರ್ದೇಶನಗಳನ್ನು ಸದರಿ ಅ. ಸ. ಪತ್ರದನ್ವಯ ಆಹ್ವಾನಿಸಲಾಗಿದೆ. ಈ 
ಕುರಿತು ಹೆಚ್ಚಿನ ಮಾಹಿತಿಯನ್ನು http://darpg.gov.in ಈ ವೆಬ್‌ಸೈಟ್‌ಯಿಂದ ಪಡೆಯಬಹುದಾಗಿದೆ. 

2 . ಸದರಿ ಪ್ರಶಸ್ತಿಗಳಿಗಾಗಿ ನಾಮನಿರ್ದೇಶನಗಳನ್ನು ಕಳುಹಿಸಲು ದಿನಾಂಕ: 31.08.2014 ಕೊನೆಯ ದಿನಾಂಕವಾಗಿರುತ್ತದೆ. 


೧೫೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೧ 


3. ಪ್ರಸ್ತಾಪಿತ ನಾಮನಿರ್ದೇಶನಗಳನ್ನು ಮೇಲೆ ( 2) ರಲ್ಲಿ ಉಲ್ಲೇಖಿಸಿದ ದಿನಾಂಕ: 19 .07.2013ರ ಆದೇಶದನ್ವಯ ರಚಿಸಲಾದ, ಮುಖ್ಯ 
ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿನ ಸಮಿತಿಯ ಮುಂದೆ ಮಂಡಿಸಬೇಕಾಗಿದೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಇ - ಆಡಳಿತ ಕೇಂದ್ರ, 
ಬಹುಮಹಡಿಗಳ ಕಟ್ಟಡ, ಬೆಂಗಳೂರು- 560001, ಇವರು ಸದರಿ ಸಮಿತಿಯ ಸದಸ್ಯ -ಕಾರ್ಯದರ್ಶಿಯಾಗಿರುತ್ತಾರೆ. ಆದುದರಿಂದ ಪ್ರಸ್ತಾಪಿತ 
ನಾಮನಿರ್ದೇಶನಗಳನ್ನು ಆನ್‌ಲೈನ್ ಮೂಲಕ ಅವರಿಗೆ ceoceg @ karnataka.gov.in ಈ ಇ -ಮೇಲ್ ವಿಳಾಸಕ್ಕೆ ಕಳುಹಿಸಲು ಕೋರಿದೆ. 

4 . ಕರ್ನಾಟಕ ಸಚಿವಾಲಯದ ಆಯಾಯ ಆಡಳಿತ ಇಲಾಖೆಯ ವ್ಯಾಪ್ತಿಯೊಳಗೆ ಬರುವ ಸಂಬಂಧಿಸಿದ ಕೇತ್ರ ಇಲಾಖೆ, ಸ್ಥಳೀಯ ಸ 
ಸಾರ್ವಜನಿಕ ಉದ್ದಿಮೆ ಇತ್ಯಾದಿಗಳ ಗಮನಕ್ಕೆ ಈ ಸೂಚನೆಗಳನ್ನು ತರಲು ಹಾಗೂ ಸದರಿ ಪ್ರಶಸ್ತಿಗಾಗಿ ನಾಮನಿರ್ದೇಶನಗಳನ್ನು ಕೇಂದ್ರ ಸರ್ಕಾರದ ನಿಗದಿತ 
ಮಾರ್ಗಸೂಚಿಗಳನ್ವಯ ಹಾಗೂ ಕಂಡಿಕೆ 3ರನ್ವಯ ತಿಳಿಸಿದ ಕಾರ್ಯವಿಧಾನದಂತೆ ಕಳುಹಿಸುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿ / ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಯವರುಗಳನ್ನು ಈ ಮೂಲಕ ಕೋರಿದೆ. 

ಎಸ್. ವೀಣಾ 
PR. 662 

ಪೀಠಾಧಿಕಾರಿ -1, 
Sc- 400 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 

( ಇ - ಆಡಳಿತ) 


ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲೆಯಲ್ಲಿ ಫಿಯೆಟ್ ಭೋಗಿಕಾರ್ಖಾನೆ ಸ್ಥಾಪಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಪತ್ರ ಸಂಖ್ಯೆ : ಮೂಅಇ 151 ರಾರಾಹೆ 2013, ಬೆಂಗಳೂರು, ದಿನಾಂಕ: 09.01.2014, 

2. ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 151 ರಾರಾಹೆ 2013 , ಬೆಂಗಳೂರು, ದಿನಾಂಕ 20.01.2014. 
3. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ ಸದಸ್ಯರು, KIADB ಇವರ ಪತ್ರ ಸಂಖ್ಯೆ: 

IADB/HO/ Allot/JD / 20821/14908/13-14, ದಿನಾಂಕ:24.01. 2014 . 
4, ಸರ್ಕಾರದ ಪತ್ರ ಸಂಖ್ಯೆ : ಮೂಅಇ 151 ರಾರಾಜಿ 2013, ಬೆಂಗಳೂರು, ದಿನಾಂಕ: 25. 01 .2014 , 
5 . ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ ಸದಸ್ಯರು, KIADB ಇವರ ಪತ್ರ ಸಂಖ್ಯೆ : 

ಕೆಐಎಡಿಬಿ / ಕೇಂ .ಕ/ ಜಂ . ನಿ/20821 /1079/2014 - 14 , ದಿನಾಂಕ:30.04.2014. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರದ ಪತ್ರದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಫಿಯೆಟ್ ಭೋಗಿ ತಯಾರಿಕಾ ಕಾರ್ಖಾನೆ 
ಸ್ಥಾಪಿಸಲು 150 ಎಕರೆ ಭೂಮಿಯನ್ನು ಉಚಿತವಾಗಿ ನೀಡಲು ಸರ್ಕಾರದ ಸಹಮತಿಯನ್ನು ಅಧ್ಯಕ್ಷರು, ರೈಲ್ವೆ ಮಂಡಳಿ , ರೈಲ್ವೆ ಮಂತ್ರಾಲಯ , 
ಕೇಂದ್ರ ಸರ್ಕಾರ ಇವರಿಗೆ ತಿಳಿಸಲಾಗಿದೆ. 
2. ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಸರ್ಕಾರದ ಆದೇಶದಲ್ಲಿ ಈ ಯೋಜನೆಯ ಸಂಪೂರ್ಣ ವೆಚ್ಚವನ್ನು ಕೇಂದ್ರ ಸರ್ಕಾರದ ರೈಲ್ವೆ 

ಮಂತ್ರಾಲಯವು ಭರಿಸಿ ಯಾದಗಿರಿ ಜಿಲ್ಲೆಯಲ್ಲಿ ಫಿಯೆಟ್ ರೈಲು ಬೋಗಿ ಕಾರ್ಖಾನೆ ತಯಾರಿಸಲು ಹಾಗೂ ಈ ಕಾರ್ಖಾನೆಯ 
ಸ್ಥಾಪನೆಗಾಗಿ ಅಗತ್ಯವಿರುವ 150 ಎಕರೆ ಭೂಮಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಉಚಿತವಾಗಿ ನೀಡಲು ಸರ್ಕಾರದ 

ಮಂಜೂರಾತಿಯನ್ನು ನೀಡಲಾಗಿದೆ. 
3. ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಪತ್ರದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ ಸದಸ್ಯರು, KIADB, 

ಬೆಂಗಳೂರು ಇವರು ಎಲ್. ಹೆಚ್. ಬಿ . ಮಾದರಿಯ ಫಿಯೆಟ್ ಬೋಗಿ ತಯಾರಿಸುವ ಕಾರ್ಖಾನೆಗೆ ಅಗತ್ಯವಿರುವ 150 ಎಕರೆ ಜಮೀನನ್ನು 
ಯಾದಗಿರಿ ಜಿಲ್ಲೆಯ ಬಡಿಯಾಲ್ ಮತ್ತು ಕಡೆಚೂರ್ ಗ್ರಾಮಗಳಲ್ಲಿ ಸರ್ವೆ ನಂ .ಗಳನ್ನು ಗುರುತಿಸಿ ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆಗೆ 

ಾಗಿದೆ ಈ ಹಂಚಿಕೆಗಾಗಿ ರೂ . 15 .01 ಕೋಟಿಗಳ ವೆಚ್ಚವನ್ನು ಕೆ. ಐ. ಎ . ಡಿ. ಬಿ , ಗೆ ಪಾವತಿಸುವಂತೆ ಮತ್ತು ಸದರಿ 
ಜಮೀನುಗಳನ್ನು ಭೌತಿಕವಾಗಿ ಯಾರಿಗೆ ಹಸ್ತಾಂತರಿಸಬೇಕೆಂಬ ಬಗ್ಗೆ ನಿರ್ದೇಶನ ನೀಡುವಂತೆ ಕೋರಿರುತ್ತಾರೆ. 
4 . ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಸರ್ಕಾರದ ಪತ್ರದಲ್ಲಿ ಕೇಂದ್ರ ರೈಲ್ವೆ ಮಂತ್ರಾಲಯವು ಯಾದಗಿರಿ ಜಿಲ್ಲೆಯಲ್ಲಿ ಸ್ಥಾಪಿಸಲು 

ಉದ್ದೇಶಿಸಿರುವ ಎಲ್. ಹೆಚ್ . ಬಿ . ಮಾದರಿಯ ಫಿಯೆಟ್ ಬೋಗಿ ತಯಾರಿಸುವ ಕಾರ್ಖಾನೆಗೆ ಅಗತ್ಯವಿರುವ 150 ಎಕರೆ ಭೂಮಿಯನ್ನು 
Deputy Executive Engineer ( Construction), South Central Railway , Secunderabad ಇವರಿಗೆ ಹಸ್ತಾಂತರಿಸುವಂತೆ ಮುಖ್ಯ 
ಕಾರ್ಯನಿರ್ವಾಹಣಾಧಿಕಾರಿ ಹಾಗೂ ಕಾರ್ಯನಿರ್ವಾಹಕ ಸದಸ್ಯರು ಕೆ. ಐ. ಎ . ಡಿ . ಬಿ . ಇವರಿಗೆ ನಿರ್ದೇಶನ ನೀಡಲಾಗಿದೆ. 
5. ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಪತ್ರದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ ಸದಸ್ಯರು, KIADB, 

ಬೆಂಗಳೂರು ಇವರು ರೈಲು ಫಿಯೆಟ್ ಬೋಗಿ ಕಾರ್ಖಾನೆಗೆ ಬೇಕಾಗಿರುವ 150.00 ಎಕರೆ ಜಮೀನನ್ನು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಗೆ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಯಾದಗಿರಿ ಜಿಲ್ಲೆ, ಯಾದಗಿರಿ ತಾಲ್ಲೂಕು ಬಾಡಿಹಾಳ ಗ್ರಾಮ ಹಾಗೂ ಕಡೆಚೂರು 
ಗ್ರಾಮಗಳಲ್ಲಿ ದಿ :24.01.2014 ರಂದು ಹಂಚಿಕೆ ಮಾಡಿ ದಿ:27. 01.2014ರಂದು ಡೆಪ್ಯೂಟಿ ಚೀಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಸೌತ್‌ಸೆಂಟ್ರಲ್ ರೈಲ್ವೆ 
ಸಿಕಂದರಾಬಾದ್ ರವರಿಗೆ ಸ್ವಾಧೀನ ಪತ್ರವನ್ನು ನೀಡಲಾಗಿದೆ ಎಂದು ತಿಳಿಸಿ ಈ ಸಂಬಂಧ ಸದರಿ ಜಮೀನುಗಳ ಭೂಸ್ವಾಧೀನ ವೆಚ್ಚ 

ರೂ .15.01 ಕೋಟಿಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 
6. ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

೧೫೦೩ 
ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 151 ರಾರಾಜಿ 2013 , ಬೆಂಗಳೂರು ದಿನಾಂಕ: 26 - 07 - 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಯಾದಗಿರಿ ಜಿಲ್ಲೆಯಲ್ಲಿ ಫಿಯೆಟ್ ಭೋಗಿತಯಾರಿಕಾ ಕಾರ್ಖಾನೆಗೆ ಅವಶ್ಯವಿರುವ 150 
ಎಕರೆ ಜಮೀನಿನ ಭೂಸ್ವಾಧೀನ ವೆಚ್ಚ ರೂ . 15. 01 ಕೋಟಿಗಳನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ ಸದಸ್ಯರು, KIADB, 
ಬೆಂಗಳೂರು ಇವರಿಗೆ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 

2. ಈ ಮೊತ್ತದಲ್ಲಿನ ರೂ . 14.01 ಕೋಟಿಗಳನ್ನು 2014 -15ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ “5465 - 01 - 190 - 3 - 05 ( P) - 186 

Cost Sharing for new Projects - HKRDP ಯಲ್ಲಿ ಹಾಗೂ ರೂ .1.00 ಕೋಟಿಗಳನ್ನು ಲೆಕ್ಕಶೀರ್ಷಿಕೆ 5465 - 01 - 190 - 3 - 05( P) - 211 

investment” ಇದರ ಅಡಿಯಲ್ಲಿ ಒದಗಿಸಿರುವ ಅನುದಾನದಲ್ಲಿ ಭರಿಸತಕ್ಕದ್ದು. 
3. ಈ ಮೊತ್ತವನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ ಸದಸ್ಯರು, KIADB, ಬೆಂಗಳೂರು, ಇವರು ಜಿಲ್ಲಾ ಖಜಾನೆ 

ಬೆಂಗಳೂರು ಇಲ್ಲಿ ಡ್ರಾ ಮಾಡಲು ಅಧೀಕರಿಸಿದೆ. ಉಪ ನಿರ್ದೇಶಕರು, ಎನ್. ಎಂ . ಸಿ. ಬೆಂಗಳೂರು, ಇವರು ಮುಖ್ಯ 

ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ ಸದಸ್ಯರು, KIADB, ಬೆಂಗಳೂರು ಇವರ ಖಾತೆಗೆ ಅಪ್‌ಲೋಡ್ ಮಾಡುವುದು. 
4. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 645 ವೆಚ್ಚ- 1/ 4, ದಿನಾಂಕ:02.07. 2014ರಲ್ಲಿ ನೀಡಿರುವ ಸಹಮತಿಯೊಂದಿಗೆ 

ಹೊರಡಿಸಲಾಗಿದೆ. 


PR .646 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರಾಬಿನ್ ವನರಾಜ್, ಜೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 


ಇಂಧನ ಸಚಿವಾಲಯ 

ಸುತ್ತೋಲೆ 
ಸಂಖ್ಯೆ : ಇಎನ್ 305 ಸಮನ್ವಯ 2013 ಬೆಂಗಳೂರು, ದಿನಾಂಕ: 01.08 .2014 
ವಿಷಯ : ಇಲಾಖೆಗಳ ಸೇವೆಗಳನ್ನು ಪಡೆಯುವ ಬಗ್ಗೆ ಪ್ರಮಾಣ ಪತ್ರದ ಬದಲಾಗಿ ಸ್ವಯಂ ಘೋಷಣೆಯನ್ನು ಪಡೆಯುವ ಬಗ್ಗೆ. 
ಓದಲಾಗಿದೆ : ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಸುತ್ತೋಲೆ ಸಂಖ್ಯೆ: ಸಿಆಸುಇ 183 ನಾಗೇಖಾ 2013, 

ದಿನಾಂಕ: 16 .05.2014 
ಕೇಂದ್ರ ಸರ್ಕಾರದ ಎರಡನೇ ಆಡಳಿತ ಸುಧಾರಣಾ ಆಯೋಗವು ನಾಗರೀಕ ಸ್ನೇಹಿ ಆಡಳಿತ - ಆಡಳಿತದ ಹೃದಯ ಎಂಬ ಶೀರ್ಷಿಕೆಯ 
ಹನ್ನೆರಡನೆಯ ವರದಿಯಲ್ಲಿ ಇತರ ಅಂಶಗಳೊಂದಿಗೆ ಆಡಳಿತ ಪದ್ಧತಿ/ ವ್ಯವಹಾರಗಳನ್ನು ಸರಳೀಕರಿಸುವ ಸಂಬಂಧ ಸ್ವಯಂ ದೃಢೀಕರಣ ಪತ್ರವನ್ನು 
ಅನುಸರಿಸುವಂತೆ ಶಿಫಾರಸ್ಸು ಮಾಡಿದೆ. ಕೇಂದ್ರದ ಎರಡನೇ ಆಡಳಿತ ಸುಧಾರಣಾ ಆಯೋಗದ ಶಿಫಾರಸ್ಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು 
ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಮೇಲ್ವಿಚಾರಣಾ ಸಮಿತಿಯು ಈ ಬಗ್ಗೆ ಪರಿಶೀಲಿಸಿ, ವಿವಿಧ ಸೇವೆಗಳನ್ನು ಪಡೆಯಲು 
ನಾಗರೀಕರು ಸಲ್ಲಿಸುವ ವಿವಿಧ ಅರ್ಜಿ ನಮೂನೆಗಳೊಂದಿಗೆ ದೃಢೀಕರಿಸಿದ ಪ್ರಮಾಣ ಪತ್ರಗಳನ್ನು ಪಡೆಯುವ ಪದ್ಧತಿಯ ಬದಲಾಗಿ ಸ್ವಯಂ ದೃಢೀಕರಿಸಿದ 
ಪ್ರಮಾಣ ಪತ್ರಗಳನ್ನು ಪಡೆಯಲು ತೀರ್ಮಾನಿಸಿ, ಸರ್ಕಾರವು ಉಲ್ಲೇಖಿತ ಸುತ್ತೋಲೆಯನ್ನು ಹೊರಡಿಸಿದೆ. 

ಒಂದು ಪಕ್ಷ ಸ್ವಯಂ ಘೋಷಣೆಗಳಲ್ಲಿ ಏನಾದರು ತಪ್ಪು ಅಥವಾ ಬೇರೆ ರೀತಿ ವ್ಯಾಖ್ಯಾನಿಸಿದ್ದರೆ, ಭಾರತೀಯ ದಂಡ ಸಂಹಿತೆಯಲ್ಲಿ ಕೆಳಕಂಡಂತೆ 
ಕ್ರಮ ಜರುಗಿಸಲು ಅವಕಾಶಗಳಿವೆ : 

ಸೆಕ್ಷನ್ 177: ಸುಳ್ಳು ಮಾಹಿತಿ ನೀಡಿದರೆ ಆರು ತಿಂಗಳ ಅವಧಿಯವರೆಗೆ ವಿಸ್ತರಿಸಬಹುದಾದ ಸೆರೆಮನೆವಾಸ ಅಥವಾ ಒಂದು ಸಾವಿರ 
ರೂ . ಗಳವರೆಗೆ ವಿಸ್ತರಿಸಬಹುದಾದ ದಂಡ ಅಥವಾ ಇವೆರಡನ್ನೂ ಅನ್ವಯಿಸುವುದು ; 
ಸೆಕ್ಷನ್ 193: ಉದ್ದೇಶಿತವಾಗಿ ಸುಳ್ಳು ಪುರಾವೆ ನೀಡುವುದಕ್ಕೆ 7 ವರ್ಷಗಳವರೆಗೆ ಸೆರೆಮನೆವಾಸ ಅಥವಾ ಸುಳ್ಳು ಸಾಕ್ಷಿ ಸೃಷ್ಟಿಸುವುದಕ್ಕೆ 
ಮೂರು ವರ್ಷಗಳ ಸೆರೆಮನೆವಾಸ ಮತ್ತು ದಂಡ; 
ಸೆಕ್ಷನ್ 199: ಕಾನೂನಿನಡಿಯಲ್ಲಿ ಪುರಾವೆಯೆಂದು ಸ್ವೀಕರಿಸಬಹುದಾದ ಸ್ವಯಂ ಘೋಷಣೆಯಲ್ಲಿ ಸುಳ್ಳು ಹೇಳಿಕೆಯನ್ನು ನೀಡುವುದಕ್ಕೆ 
ಏಳು ವರ್ಷಗಳ ಸೆರೆಮನೆವಾಸ; 
ಸೆಕ್ಷನ್ 200: ಅಂತಹ ಘೋಷಣೆಯು ಸುಳ್ಳು ಎಂದು ಗೊತ್ತಿದ್ದರೂ ನಿಜವೆಂದು ಉಪಯೋಗಿಸಿದರೆ ಏಳು ವರ್ಷಗಳವರೆಗೆ ಸೆರೆಮನೆ 

ವಾಸ; 
ಪ್ರಸ್ತಾಪಿತ ನಿಬಂಧನೆಗಳು ಪ್ರಮಾಣ ಪತ್ರಗಳಿಗೆ ಬದಲಾಗಿ ಸ್ವಯಂಘೋಷಣೆಯನ್ನು ದುರ್ಬಳಕೆ ಮಾಡಿ ಉಪಯೋಗಿಸಿಕೊಳ್ಳುವುದಕ್ಕೆ ನಾಗರೀಕರು 
ಹಾಗೂ ಅಧಿಕಾರಿ/ ಸಿಬ್ಬಂದಿಗೆ ನಿರ್ಬಂಧವಾಗಿರುತ್ತವೆ. 

ಆದುದರಿಂದ , ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಇಂಧನ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ನಿಗಮ / ಮಂಡಳಿ / ಇಲಾಖೆಗಳಲ್ಲಿ 
ಪ್ರಮಾಣ ಪತ್ರಗಳಿಗೆ ಶಾಸನ ಬದ್ದವಾದ ಬಾಧ್ಯತೆಯಿರುವ ಸೇವೆಗಳನ್ನು ಹೊರತುಪಡಿಸಿ, ಇನ್ನಳಿದ ಸೇವೆಗಳನ್ನು ಪಡೆಯಲು ನಾಗರೀಕರಿಂದ ಪ್ರಮಾಣ 
ಪತ್ರಗಳ ಬದಲಾಗಿ ಸ್ವಯಂ ಘೋಷಿತ ಪ್ರಮಾಣ ಪತ್ರಗಳನ್ನು ಅರ್ಜಿಗಳ ಜೊತೆಗೆ ಪಡೆಯಲು ನಿರ್ದೇಶಿಸಿದೆ ಈ ಬಗ್ಗೆ ನಾಗರೀಕರ ತಿಳುವಳಿಕೆಗಾಗಿ ಸೂಕ್ತ 
ಪ್ರಕಟನೆಯನ್ನು ಹೊರಡಿಸಬೇಕೆಂದು ತಿಳಿಸಲಾಗಿದೆ. 

ಎ. ಎ. ಚಪ್ಪರಬಂದ್ 
PR. 647 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


೧೫೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

ಭಾಗ ೧ 
ಇಂಧನ ಸಚಿವಾಲಯ 
ವಿಷಯ : ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ತಾಂತ್ರಿಕ ಮತ್ತು ತಾಂತ್ರಿಕೇತರ ಹೆಚ್ಚುವರಿ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 47 ಇಬಿಎಸ್ 2010 ದಿನಾಂಕ: 29. 06 .2012. 

2. ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಪತ್ರ ಸಂಖ್ಯೆ: ಮುವಿಪ/ ಸಿಸ1 / 38373/13 -14 ದಿನಾಂಕ: 28.11.2013 . 
ಪ್ರಸ್ತಾವನೆ: 

- ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ಪ್ರಮುಖ ಕಾರ್ಯವು ರಾಜ್ಯದಲ್ಲಿ ಸ್ಥಾಪಿತವಾಗಿರುವ ಯಾವುದೇ ಕಾರ್ಖಾನೆ, ವಿದ್ಯುತ್ ಉತ್ಪಾದನಾ 
ಕೇಂದ್ರಗಳು, ಬಹುಮಹಡಿ ಕಟ್ಟಡಗಳು, ಚಲನಚಿತ್ರ ಮಂದಿರ, ಪ್ರದರ್ಶನಗಳು, ಲಿಫ್ಗಳು, ಟ್ರಾನ್ಸ್ಫಾರ್ಮ‌್ರ ಗಳು, ಜನರೇಟರ್‌ಗಳು ಮುಂತಾದವುಗಳ 
ಪರಿಶೀಲನೆ ಮತ್ತು ಪ್ರಮಾಣೀಕರಿಸುವ ಕಾರ್ಯವನ್ನು ಕಡ್ಡಾಯವಾಗಿ ಕೈಗೊಳ್ಳುವುದಾಗಿದೆ. ರಾಜ್ಯದಲ್ಲಿ ವಿದ್ಯುತ್ ಸ್ಥಾವರಗಳು ದಿನೇದಿನಕ್ಕೆ ಅತೀ 
ಹೆಚ್ಚಾಗುತ್ತಿದ್ದು , ಇಲಾಖೆಯಲ್ಲಿನ ಅಧಿಕಾರಿ/ನೌಕರರ ಮೇಲೆ ಕೆಲಸದ ಒತ್ತಡ ಅತೀ ಹೆಚ್ಚಾಗಿದ್ದು ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಕೈಗೊಳ್ಳಬೇಕಾದ ಅಗತ್ಯ 
ಸೇವೆಗಳನ್ನು ನಾಗರೀಕ ಸನ್ನದ್ದು ಹಾಗೂ ಸೇವಾ ಖಾತರಿ ಅಧಿನಿಯಮದಡಿಯಲ್ಲಿ ನಿಗಧಿಪಡಿಸಲಾಗಿರುವ ಕಾಲಾವಕಾಶದೊಳಗೆ ಮಾಡಬೇಕಾಗುತ್ತದೆ. ಈ 
ಕಾರಣಗಳಿಂದಾಗಿ ಉಲ್ಲೇಖ (1) ರಲ್ಲಿನ ಆದೇಶದಲ್ಲಿ 50 ತಾಂತ್ರಿಕ ಹಾಗೂ 10 ತಾಂತ್ರಿಕೇತರ ಹುದ್ದೆಗಳನ್ನು ಸೃಜಿಸಲಾಗಿತ್ತು. ಈ ಆದೇಶದಲ್ಲಿ ಐದು ಅಪರ 
ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಹುದ್ದೆಗಳನ್ನು ಸೃಜಿಸಿದ್ದು, ಈ ಹುದ್ದೆಗಳನ್ನು ಬೆಂಗಳೂರಿನಲ್ಲಿ ಮೂರು, ಮೈಸೂರು ಹಾಗೂ ಧಾರವಾಡದಲ್ಲಿ ತಲಾ ಒಂದು 
ಹುದ್ದೆಯನ್ನು ತೆರೆಯಲಾಗಿದೆ. 

ಮಂಗಳೂರು ವಿದ್ಯುತ್ ಸರಬರಾಜು ಸಂಸ್ಥೆಯ ವ್ಯಾಪ್ತಿಗೆ ಮಂಗಳೂರು, ಉಡುಪಿ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳನ್ನೊಳಗೊಂಡಿದ್ದು, 
ಈ ಸ್ಥಳಗಳಿಂದ ಮೈಸೂರು ನಗರಕ್ಕೆ ಸಾರ್ವಜನಿಕ ಕೆಲಸಗಳಿಗೆ ಬಂದು ಹೋಗಲು ತುಂಬ ದೂರವಾಗುತ್ತದೆ ಹಾಗೂ ಸಾರ್ವಜನಿಕರಿಗೆ 
ಅನಾನುಕೂಲವಾಗುತ್ತಿದೆ. ಅಲ್ಲದೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ಮೆಸ್ಕಾಂಗೆ ಸಂಬಂಧಿಸಿದ ಎಲ್ಲಾ 110 ಕೆ. ವಿ. ಎ ವಿದ್ಯುತ್ 
ಸ್ಥಾವರಗಳ ತಪಾಸಣಾ ಮತ್ತು ಅನುಮೋದನಾ ಪ್ರಾಧಿಕಾರವು ಪ್ರಾಂತೀಯ ಅಧಿಕಾರಿಗಳಿಗೆ ಪತ್ಯಾಯೋಜಿಸಲಾಗಿರುವುದರಿಂದ ಹಾಗೂ ಮಂಗಳೂರು 
ನಗರವು ಅತೀ ವೇಗದಲ್ಲಿ ಬೆಳೆಯುತ್ತಿದ್ದು , ರಾಷ್ಟ್ರೀಯ ವಿಮಾನ ನಿಲ್ದಾಣ, ಮಂಗಳೂರು- ಮುಂಬೈ ಕೊಂಕಣ ರೈಲ್ವೆ ಹಾಗೂ ಕೇರಳ ಬೆಂಗಳೂರು ಕಡೆ ರೈಲ್ವೆ 
ಸಂಪರ್ಕ ಇತ್ಯಾದಿಗಳನ್ನು ಶೀಘ್ರವಾಗಿ ಬೆಳೆಯುತ್ತಿರುವುದರಿಂದ ಮಂಗಳೂರಿನಲ್ಲಿ ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಹುದ್ದೆಯನ್ನು /ಸೃಜಿಸಲು ಮುಖ್ಯ 
ವಿದ್ಯುತ್ ಪರಿವೀಕ್ಷಕರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ, ಅದೇ ರೀತಿ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಸಂಸ್ಥೆಯ ವ್ಯಾಪ್ತಿಯು ಸಹ ಬೀದರ್, ಗುಲ್ಬರ್ಗಾ, 
ಯಾದಗಿರಿ , ರಾಯಚೂರು, ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳನ್ನೊಳಗೊಂಡಿದ್ದು , ಸದರಿ ಜಿಲ್ಲೆಗಳಿಂದ ಧಾರವಾಡ ನಗರಕ್ಕೆ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ 
ಬಂದು ಹೋಗಲು ತುಂಬಾ ದೂರವಿದ್ದು, ಸಾರ್ವಜನಿಕರಿಗೆ ಅನಾನುಕೂಲ ವಾಗಿರುವುದರಿಂದ ಮತ್ತು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ 
ಮತ್ತು ಜೆಸ್ಕಾಂಗೆ ಸಂಬಂಧಿಸಿದ ಎಲ್ಲಾ 110 ಕೆ. ವಿ. ಎ ವರೆಗೆ ವಿದ್ಯುತ್ ಸ್ಥಾವರಗಳ ತಪಾಸಣಾ ಮತ್ತು ಅನುಮೋದನೆ ಅಧಿಕಾರವನ್ನು ಪ್ರಾಂತೀಯ 
ಅಧಿಕಾರಿಗಳಿಗೆ ಪ್ರತ್ಯಾಯೋಜಿಸಿರುವುದರಿಂದ ಹಾಗೂ ಭಾರತದ ಸಂವಿಧಾನದ ಅನುಚ್ಛೇದ 371( ಜೆ)( 2)( ಬಿ) ರನ್ವಯ ವಿಶೇಷ ಸ್ಥಾನಮಾನ ಕಲ್ಪಿಸಿದ್ದು, 
ಗುಲ್ಬರ್ಗಾ ಸರಬರಾಜು ಸಂಸ್ಥೆಗೆ ಸಂಬಂಧಿಸಿದಂತೆ ಒಂದು ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಚೇರಿ ಅನಿವಾರ್ಯವಾಗಿದೆ ಎಂದು ಮುಖ್ಯ ವಿದ್ಯುತ್ 
ಪರಿವೀಕ್ಷಕರು ತಿಳಿಸಿರುತ್ತಾರೆ . 

ಮುಖ್ಯ ವಿದ್ಯುತ್ ಪರಿವೀಕ್ಷಕರವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ 2 ಹುದ್ದೆಗಳು, ಸಹಾಯಕ 
ವಿದ್ಯುತ್ ಪರಿವೀಕ್ಷಕರ 2 ಹುದ್ದೆಗಳು, ಲೆಕ್ಕಾಧಿಕಾರಿ 3 ಹುದ್ದೆಗಳು , ಶೀಘ್ರಲಿಪಿಗಾರರ 2 ಹುದ್ದೆಗಳು ಹಾಗೂ ಜವಾನರ 2 ಹುದ್ದೆಗಳನ್ನು ಸೃಜಿಸಲು ಆರ್ಥಿಕ 
ಇಲಾಖೆಯ ಸಹಮತಿಗಾಗಿ ಸಲ್ಲಿಸಲಾಗಿತ್ತು. ಆರ್ಥಿಕ ಇಲಾಖೆಯೊಡನೆ ಸಮಾಲೋಚಿಸಿದ ನಂತರ ಆರ್ಥಿಕ ಇಲಾಖೆಯು 2 ಅಪರ ಮುಖ್ಯ ವಿದ್ಯುತ್ 
ಪರಿವೀಕ್ಷಕರ ಹುದ್ದೆಗಳನ್ನು , 11 ಸಹಾಯಕ ವಿದ್ಯುತ್ ಪರಿವೀಕ್ಷಕರ ಹುದ್ದೆಗಳನ್ನು 2 ಶೀಘ್ರಲಿಪಿಗಾರರ ಹುದ್ದೆಗಳನ್ನು ಮತ್ತು 9 ಜವಾನರ ಹುದ್ದೆಗಳನ್ನು 
ಹೊರಗುತ್ತಿಗೆ ಆಧಾರದ ಮೇಲೆ ಭರಿಸಲು ಸಹಮತಿ ನೀಡಿದೆ. ಆರ್ಥಿಕ ಇಲಾಖೆಯ ಸಹಮತಿ ನಂತರ ಇಲಾಖೆಗೆ ಬೇಕಾಗಿರುವ ಅಗತ್ಯ ಹುದ್ದೆಗಳನ್ನು 
ಪರಿಗಣಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್ 151 ಇಬಿಎಸ್ 2012 ( ಭಾಗ - 1) ಬೆಂಗಳೂರು ದಿನಾಂಕ : 19 - 07 - 2014 . 
ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಗಮನಿಸಿ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಗೆ ಈ ಕೆಳಗೆ ನಮೂದಿಸಲಾದ ತಾಂತ್ರಿಕ ಮತ್ತು ತಾಂತ್ರಿಕೇತರ ವೃಂದದ 
ಹುದ್ದೆಗಳನ್ನು ಸೃಜಿಸಿ ಆದೇಶಿಸಿದೆ. 
ಕ್ರ. ಸಂ ಹುದ್ದೆಗಳು 

ಹುದ್ದೆಗಳ ಸಂಖ್ಯೆ ನೇಮಕಾತಿ ವಿಧಾನ 
1 | ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರು 

ಮುಂಬಡ್ತಿ ಮೂಲಕ 
ಶೀಘ್ರಲಿಪಿಗಾರರು 

02 

ನೇರ ನೇಮಕಾತಿ 
ಜವಾನರು 

ಹೊರಗುತ್ತಿಗೆ ಮುಖಾಂತರ 


02 


- 02 


ಒಟ್ಟು | 06 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 590 ವೆಚ್ಚ -1/2014 ದಿನಾಂಕ: 11.06.2014 ರಲ್ಲಿ ನೀಡಿದ ಸಹಮತಿಯಂತೆ 
ಹೊರಡಿಸಲಾಗಿದೆ 


PR. 648 
SC. 50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಮೀರ್ ಮಡಿಮನ್ 

ಪೀಠಾಧಿಕಾರಿ , 
ಇಂಧನ ಇಲಾಖೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

೧೫೦೫ 
ಒಳಾಡಳಿತ ಸಚಿವಾಲಯ 
ವಿಷಯ : ದ ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೊ ಪ್ರಾಡಕ್ಟ್ ಆಕ್ಟ್ -2003 ಮತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ 

(ನಿಷೇಧ ಮತ್ತು ಮಾರಾಟ ನಿರ್ಬಂಧ) ನಿಬಂಧನೆಗಳು - 2011” ರಡಿ ದಾಖಲಿಸುವ ಪ್ರಕರಣಗಳು ಮತ್ತು 
ವಿಧಿಸಲಾಗುವ ದಂಡನೆಯ ಅಂಕಿಅಂಶಗಳ ಕ್ರೋಢಿಕೃತ ಮಾಹಿತಿಯನ್ನು ಸಂಗ್ರಹಿಸಲು ನೋಡಲ್ ಅಧಿಕಾರಿಯನ್ನು 

ನೇಮಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 156 ಸಿಜಿಇ 2012 , ಬೆಂಗಳೂರು ದಿನಾಂಕ: 04 - 07 - 2013. 

2 . ಸರ್ಕಾರದ ಸುತ್ತೋಲೆ ಸಂಖ್ಯೆ : ಒಣ 35 ಪಿಸಿಬಿ 2013 , ಬೆಂಗಳೂರು ದಿನಾಂಕ: 16 - 09 - 2013 . 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ COTPA -2003ರ ಕಾಯ್ದೆಯಡಿ ಸರ್ಕಾರಕ್ಕೆ ಸಲ್ಲಿಸುತ್ತಿರುವ ಮಾಸಿಕ ವರದಿಯಲ್ಲಿ ಗುಟ್ಕಾ 
ಮತ್ತು ಪಾನ್ ಮಸಾಲ ಪದಾರ್ಥಗಳ ನಿಷೇಧ ಕುರಿತು ತೆಗೆದುಕೊಂಡ ಕ್ರಮವನ್ನು ಸಹ ಅಂದರೆ , ಗುಟ್ಕಾ ತಯಾರಿಕಾ ಘಟಕ ಮತ್ತು ಮಾರಾಟ ಅಂಗಡಿಗಳ 
ಮೇಲೆ ನಡೆಸಿದ ದಾಳಿಯ ಪ್ರಕರಣಗಳ ಸಂಖ್ಯೆ, ಸಂಗ್ರಹಿಸಿದ ದಂಡ ಹಾಗೂ ವಶಪಡಿಸಿಕೊಳ್ಳಲಾದ ಪದಾರ್ಥಗಳ ವಿವರವನ್ನೊಳಗೊಂಡ ಮಾಹಿತಿಯನ್ನು 
ನಿಗದಿತ ನಮೂನೆಯಲ್ಲಿ ಅಳವಡಿಸಿ ಪ್ರಧಾನ ಕಾರ್ಯದರ್ಶಿ , ಒಳಾಡಳಿತ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ 
ಮತ್ತು ಪೊಲೀಸ್ ಮಹಾ ನಿರ್ದೇಶಕರು ಇವರುಗಳಿಗೆ ಕಾಲಕಾಲಕ್ಕೆ ಸಲ್ಲಿಸಲು ಸೂಚಿಸಲಾಗಿರುತ್ತದೆ. 

ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರದ ಸುತ್ತೋಲೆಯಲ್ಲಿ ಪ್ರತಿ ಮಾಹೆ ನಡೆಯುವ ಮಾಸಿಕ ಅಪರಾಧ ಸಭೆಯಲ್ಲಿ COTPA - 2003ರ ಕಾಯ್ದೆಯನ್ನು 
ಪರಿಶೀಲಿಸುವಂತೆ ಗುಟ್ಕಾ ಮತ್ತು ಪಾನ್ ಮಸಾಲ ಪದಾರ್ಥಗಳ ನಿಷೇಧ ಕಾಯ್ದೆಯನ್ನು ಸಹ ಕೂಡಲೇ ಜಾರಿಗೊಳಿಸಿ ಪರಿಶೀಲಿಸುವಂತೆ ಹಾಗೂ COTPA 
2003ರ ಅಂಕಿ ಅಂಶಗಳಂತೆಯೇ ಗುಟ್ಕಾ ನಿಷೇಧ ಕಾಯ್ದೆಯಡಿ ದಾಖಲಾದ ಪ್ರಕರಣಗಳ ಅಂಕಿ ಅಂಶಗಳನ್ನೂ ಸಹ ಒಳಾಡಳಿತ ಇಲಾಖೆ, ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಮತ್ತು ರಾಜ್ಯ ಅಪರಾಧ ದಾಖಲಾತಿ ವಿಭಾಗ, ಬೆಂಗಳೂರು ಇವರಿಗೆ ನಿಗದಿತ ನಮೂನೆಯಲ್ಲಿ 
ಪ್ರತಿ ಮಾಹೆಯೂ ತಪ್ಪದೇ ಕಳುಹಿಸುವಂತೆ ಸೂಚಿಸಲಾಗಿರುತ್ತದೆ. 

COTPA-2003ರ ಕಾಯ್ದೆಯಡಿ ಸಂಗ್ರಹಿಸಲಾಗುವ ಅಂಕಿ ಅಂಶಗಳು ಮತ್ತು ಗುಟ್ಟಾ ಮತ್ತು ಪಾನ್ ಮಸಾಲ ಪದಾರ್ಥಗಳ ನಿಷೇಧ ಕಾಯ್ದೆಯಡಿ 
ಸಂಗ್ರಹಿಸಲಾಗುವ ಅಂಕಿ ಅಂಶಗಳ ಮಾಹಿತಿಯನ್ನು ರಾಜ್ಯಾದ್ಯಂತ ಸಂಬಂಧಿಸಿದವರಿಂದ ಪಡೆದು ಕ್ರೋಢಿಕೃತ ಮಾಹಿತಿಯನ್ನು ಸಂಗ್ರಹಿಸುವ ಅವಶ್ಯಕತೆ 
ಇರುತ್ತದೆ ಮತ್ತು ಅದನ್ನು ಒಳಾಡಳಿತ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ನಗರಾಭಿವೃದ್ಧಿ ಇಲಾಖೆಗೆ ಸಲ್ಲಿಸಬೇಕಾಗಿರುತ್ತದೆ. ಆದ್ದರಿಂದ 
ಕ್ರೋಢಿಕೃತ ಜಿಲ್ಲಾವಾರು ಮಾಹಿತಿಯನ್ನು ಸಂಗ್ರಹಿಸಿ ಕಾಲಕಾಲಕ್ಕೆ ಸರ್ಕಾರಕ್ಕೆ ಒದಗಿಸಲು ನೋಡಲ್ ಅಧಿಕಾರಿಯ ಅವಶ್ಯಕತೆ ಇರುತ್ತದೆ. 
ಮೇಲಿನ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 36 ಪಿಸಿಬಿ 2013, ಬೆಂಗಳೂರು, ದಿನಾಂಕ: 08 - 04 - 2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದ ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೊ ಪ್ರಾಡಕ್ಟ್ ಆಕ್ಟ್ - 2013” ( COTPA -2003) 
ಮತ್ತು “ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ( ನಿಷೇಧ ಮತ್ತು ಮಾರಾಟ ನಿರ್ಬಂಧ) ನಿಬಂಧನೆಗಳು 2011ರಡಿ ದಾಖಲಿಸುವ ಪ್ರಕರಣಗಳು ಮತ್ತು 
ವಿಧಿಸಲಾಗುವ ದಂಡನೆಯ ಅಂಕಿ ಅಂಶಗಳ ಕ್ರೋಢಿಕೃತ ಮಾಹಿತಿ ಸಂಗ್ರಹಿಸಲು ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು ( ಅಪರಾಧಗಳು ಮತ್ತು 
ತಾಂತ್ರಿಕ ಸೇವೆಗಳು ), ನೃಪತುಂಗ ರಸ್ತೆ, ಬೆಂಗಳೂರು ಇವರನ್ನು ನೋಡಲ್ ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 

ಇವರು COTPA-2003ರಡಿ ಮತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ (ನಿಷೇಧ ಮತ್ತು ಮಾರಾಟ ನಿರ್ಬಂಧ ) ನಿಬಂಧನೆಗಳು -2011 ”ರಡಿ 
ದಾಖಲಿಸುವ ಎಲ್ಲಾ ಪ್ರಕರಣಗಳು ಹಾಗೂ ದಂಡನೆಗಳ ವಿವರಗಳನ್ನು ರಾಜ್ಯದ ಎಲ್ಲಾ ಘಟಕಾಧಿಕಾರಿಗಳಿಂದ ಪಡೆದು ಕ್ರೋಢಿಕೃತ ವರದಿಯನ್ನು ಪ್ರತಿ 
ಮಾಹೆಯ 10ನೇ ತಾರೀಖುನೊಳಗೆ ಹಿಂದಿನ ತಿಂಗಳ ವಿವರಗಳನ್ನು ಒಳಾಡಳಿತ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ 
ನಗರಾಭಿವೃದ್ಧಿ ಇಲಾಖೆಗಳಿಗೆ ಕಳುಹಿಸುವಂತೆ ಸೂಚಿಸಲಾಗಿದೆ . 

ಈ ಬಗ್ಗೆ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರು ತಮ್ಮ ಅಧೀನಾಧಿಕಾರಿಗಳಿಗೆ ಸೂಕ್ತ ಆದೇಶ/ನಿರ್ದೇಶನ 
ನೀಡುವಂತೆ ತಿಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR. 564 

ಗೋವಿಂದಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc-100 

ಒಳಾಡಳಿತ ಇಲಾಖೆ ( ಅಪರಾಧ). 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ಹನುಮೇಶ್, ಡಿವೈ .ಎಸ್.ಪಿ., ಸಿ.ಐ . ಡಿ., ಬೆಂಗಳೂರು ಇವರ ಮೇಲ್ಮನವಿ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ಬೆಂಗಳೂರು, ಇವರ ಆದೇಶ 

ಸಂಖ್ಯೆ:ಸಿಬಿ( 5)53 /2011 -12,( ಓ. ಬಿ.ಸಂಖ್ಯೆ: 198 /2012 ) ದಿನಾಂಕ: 30 - 11 -2012 
2) ಅರ್ಜಿದಾರರ ಮೇಲ್ಮನವಿ ಅರ್ಜಿ ದಿನಾಂಕ: 10 - 12 - 2012 
3) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಸಿಬಿ(5)53/ 

2011 - 12 , ದಿನಾಂಕ: 06.03. 2014 
4) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ : ಪಿಎಸ್‌ಸಿ 65 ಸಿಎನ್‌ಎಸ್ 2014 ದಿನಾಂಕ: 21.06.2014 


೧೫೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

ಭಾಗ ೧ 
ಪ್ರಸ್ತಾವನೆ: 

ಶ್ರೀ ಜಿ. ಹನುಮೇಶ್ ಡಿವೈ .ಎಸ್.ಪಿ., ಸಿ.ಐ. ಡಿ. ಬೆಂಗಳೂರು ( ಇನ್ನೂ ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಇವರು ಈ ಹಿಂದೆ ಬಳ್ಳಾರಿ 
ಉಪ ವಿಭಾಗದಲ್ಲಿ, ಡಿವೈ.ಎಸ್. ಪಿ., ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕರ್ತವ್ಯಲೋಪ, ಅತೀವ ನಿರ್ಲಕ್ಷತೆ, ಬೇಜವಾಬ್ದಾರಿತನ ಹಾಗೂ ಅಧಿಕಾರ 
ದುರುಪಯೋಗದ ಕಾರಣಗಳ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ ) ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡ 
ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ ಶ್ರೀ ಜಿ. ಹನುಮೇಶ್, ಡಿವೈ .ಎಸ್. ಪಿ, ಆದ ನೀವು ಬಳ್ಳಾರಿ ಉಪವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ದಿನಾಂಕ 05 .09.2011ರಂದು 
ಶ್ರೀ ಜನಾರ್ಧನ ರಡ್ಡಿ, ಮಾಜಿ ಸಚಿವರನ್ನು ಸಿ. ಬಿ.ಐ .ರವರು ಬಂಧಿಸಿದ ಹಿನ್ನಲೆಯಲ್ಲಿ ದಿನಾಂಕ 06.09.2011ರಂದು ಬಳ್ಳಾರಿಯಲ್ಲಿ ಕರೆಯಲಾದ ಬಂದ್‌ಗೆ 
ಸಂಬಂಧಿಸಿದಂತೆ ದಿನಾಂಕ 06. 09 .2011ರ ಬೆಳಿಗ್ಗೆ 11 - 00ರ ಸುಮಾರಿನಲ್ಲಿ ಕೆಲವು ದುಷ್ಕರ್ಮಿಗಳು ಸರ್ಕಾರಿ ಕಛೇರಿಗಳಾದ ಡಿ. ಯು . ಡಿ . ಸಿ., ಆರ್. ಟಿ. ಓ., 
ಅರಣ್ಯ ಮತ್ತು ಎ . ಸಿ. ಕಛೇರಿಗಳಿಗೆ ನುಗ್ಗಿ ಸರ್ಕಾರದ ಆಸ್ತಿಯನ್ನು ಹಾಳುಗಡೆವಿದ್ದಲ್ಲದೆ, ಸಾರ್ವಜನಿಕ ಬಸ್‌ಗಳಿಗೆ ಕಲ್ಲು ತೂರಿ ಗಲಭೆ ಉಂಟು ಮಾಡುತ್ತಿದ್ದ 
ಕಾರಣ ಆರೋಪಿಗಳನ್ನು ಕೂಡಲೇ ದಸ್ತಗಿರಿ ಮಾಡುವಂತೆ ಪೊಲೀಸ್ ಅಧೀಕ್ಷಕರು, ಬಳ್ಳಾರಿ ಜಿಲ್ಲೆರವರು ನಿಸ್ತಂತು ಮೂಲಕ ಆದೇಶ ನೀಡಿರುತ್ತಾರೆ. ಬಳ್ಳಾರಿ 
ಉಪವಿಭಾಗದ ಮೇಲುಸ್ತುವಾರಿ ಅಧಿಕಾರಿಯಾದ ನೀವು ಬಂದ್ ಕಾರಣ ಮುಂಜಾಗ್ರತಾ ಕ್ರಮವಾಗಿ ಸೂಕ್ತ ಬಂದೋಬಸ್ತ್ ಏರ್ಪಡಿಸಿ, ಗಲಭೆಕೋರರನ್ನು 
ಬಂಧಿಸುವ ಬಗ್ಗೆ ಕ್ರಮ ಜರುಗಿಸದೆ , ಯಾರನ್ನೂ ಬಂಧಿಸಿರುವುದಿಲ್ಲವೆಂದು ನಿಸ್ತಂತು ಕೊಠಡಿಗೆ ಸಂದೇಶ ನೀಡಿರುತ್ತೀರಿ. ಆದರೆ , ಎಸ್. ಪಿ., ಸರ್ಕಲ್‌ನಲ್ಲಿ 
ಕೆಲವು ದುಷ್ಕರ್ಮಿಗಳನ್ನು ಬಂಧಿಸಲಾಗಿದೆ ಎಂದು, ಖಾಲಿ ವ್ಯಾನನ್ನು ಕಳುಹಿಸಿಕೊಡುವಂತೆ ಸಂದೇಶ ಬಂದಿದ್ದರಿಂದ, ಅಡಿಷನಲ್ ಎಸ್ . ಪಿ., ಬಳ್ಳಾರಿ ಜಿಲ್ಲೆ 

ಕಳುಹಿಸಿರುತ್ತಾರೆ. ಅಂದರೆ, ದುಷ್ಕರ್ಮಿಗಳು ಸರ್ಕಾರಿ ಕಛೇರಿಗಳಿಗೆ ನುಗ್ಗಿ , ದೊಂಬಿ - ಗಲಭೆ ನಡೆಸುತ್ತಿದ್ದರೂ ಸಹ 
ಮೇಲಾಧಿಕಾರಿಗಳಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ನೀಡದೆ, ಅಹಿತಕರ ಘಟನೆಗಳ ಬಗ್ಗೆ ಮೇಲಾಧಿಕಾರಿಗಳನ್ನು ಅಂಧಕಾರದಲ್ಲಿರಿಸಿ, ನಿಮ್ಮ 
ಕರ್ತವ್ಯದಲ್ಲಿ ಕರ್ತವ್ಯಲೋಪ, ಅತೀವ ನಿರ್ಲಕ್ಷತೆ, ಬೇಜವಾಬ್ದಾರಿತನ ಹಾಗೂ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು, ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು 
ಆರಕ್ಷದ ಮಹಾ ನಿರೀಕ್ಷಕರು, ಬೆಂಗಳೂರು ಇವರು ಮೇಲೆ ಕ್ರಮ ಸಂಖ್ಯೆ : (1)ರಲ್ಲಿ ಓದಲಾದ ದಿನಾಂಕ 30.11.2012ರ ಆದೇಶದಲ್ಲಿ ಇವರ ಒಂದು ವಾರ್ಷಿಕ 
ವೇತನ ಬಡ್ತಿಯನ್ನು ಮುಂಬರುವ ವೇತನಗಳ ಮೇಲೆ ಪರಿಣಾಮ ಬೀರದಂತೆ ಆರು ತಿಂಗಳ ಕಾಲ ಮುಂದೂಡಿ ಆದೇಶಿಸಿದೆ. 

ಈ ಆದೇಶದ ವಿರುದ್ದ ಸರ್ಕಾರಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಮೇಲ್ಮನವಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. 

ಪ್ರಸ್ತುತ ಪ್ರಕರಣದಲ್ಲಿ ಎಸ್.ಪಿ . ಸರ್ಕಲ್ ಬಳಿ ದ್ವಿಚಕ್ರ ವಾಹನದಲ್ಲಿ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡುತ್ತಿದ್ದಾರೆಂದು ಇವರ ದಸ್ತಗಿರಿಗೆ 
ವ್ಯಾನ್ ಕಳುಹಿಸಲು ತಿಳಿಸಿದ್ದರೂ ಕಂಟ್ರೋಲ್ ರೂಂನಿಂದ ಯಾವುದೇ ಕ್ರಮ ವಹಿಸದ ಕಾರಣ ಕಿಡಿಗೇಡಿಗಳು ಪರಾರಿಯಾಗಿರುತ್ತಾರೆ. ಇಂಥ ಘಟನೆಗೆ 
ಡಿವೈ .ಎಸ್. ಪಿ. ಯವರನ್ನು ಹೊಣೆಮಾಡಿರುವುದು ಸಮಂಜಸವಲ್ಲ . ಗಲಭೆ ನಡೆದ ಸ್ಥಳದ ಬೂಸ್ ಪೇಟೆ ಪಿ . ಐ . ರವರು ಇದಕ್ಕೆ ಹೊಣೆಗಾರರಾಗಿದ್ದು 
ಪರಾರಿಯಾದ ಕಿಡಿಗೇಡಿಗಳನ್ನು ಒಂದು ದಿನ ವಿಳಂಬವಾಗಿ ಬಂಧಿಸಿರುವ ಹಿನ್ನಲೆಯಲ್ಲಿ ಇವರಿಗೆ ಶಿಸ್ತು ಪ್ರಾಧಿಕಾರವು ವಿಧಿಸಿದ್ದ ದಂಡನೆಯ ಬಗ್ಗೆ 
ಪರಿಶೀಲಿಸಿ ಇವರು ಬಂದೋಬಸ್ತ್ ಕರ್ತವ್ಯದಲ್ಲಿ ನಿರತರಾಗಿದ್ದ ಹಿನ್ನಲೆಯಲ್ಲಿ ಇವರ ದಂಡನೆಯನ್ನು “ ವಾಗ್ದಂಡನೆ ” ಯಾಗಿ ಅದೇಶಿಸಲಾಗಿರುತ್ತದೆ. 
( ಸರ್ಕಾರದ ಆದೇಶ ಸಂಖ್ಯೆ: ಒಣ 70 ಪೊಸಿಅ 2013 ದಿನಾಂಕ 19. 02 .2014) ಪಿ . ಐ.ರವರ ಮೇಲಾಧಿಕಾರಿಯಾದ ಆ . ಪ್ರೊ . ಅ .ರವರು ಸಹಾ ಬಂದೋಬಸ್ತ್ 
ಕಾರ್ಯದಲ್ಲಿ ಸಂಪೂರ್ಣ ನಿರತರಾಗಿರುವುದರಿಂದ ಹಾಗೂ ಗಲಭೆಕೋರರನ್ನು ಬಂಧಿಸುವಲ್ಲಿ ಪಿ . ಐ .ರವರೊಂದಿಗೆ ಸಹಕರಿಸಿರುವುದು ಸಾಬೀತಾಗಿದೆ. ಈ 
ಹಿನ್ನೆಲೆಯಲ್ಲಿ ಅರ್ಜಿದಾರರಿಗೆ ಶಿಸ್ತು ಪ್ರಾಧಿಕಾರವು ವಿಧಿಸಿರುವ ದಂಡನೆಯನ್ನು ಭಾಗಶಃ ಮಾರ್ಪಡಿಸುವ ಕುರಿತಂತೆ ಓದಲಾದ (5) ರ ಪತ್ರದಲ್ಲಿ ಕರ್ನಾಟಕ 
ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಒಇ 43 ಹೊಸಿಅ 2014 ಬೆಂಗಳೂರು, ದಿನಾಂಕ:01.07.2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಹನುಮೇಶ್, ಡಿವೈ .ಎಸ್. ಪಿ ., ಸಿ. ಐ. ಡಿ., ಬೆಂಗಳೂರು ಇವರಿಗೆ ಶಿಸ್ತುಪ್ರಾಧಿಕಾರವು ವಿಧಿಸಿರುವ ದಂಡನೆಯನ್ನು 
ಮಾರ್ಪಡಿಸಿ ಕರ್ನಾಟಕ ಪೊಲೀಸ್ ಕಾಯ್ದೆಯ ಸೆಕ್ಷನ್ 23 (1) ( a) (i) ರನ್ವಯ ಇವರಿಗೆ ವಾಗ್ದಂಡನೆ ( censure) ವಿಧಿಸಲು ಸರ್ಕಾರವು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 565 

ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, (ಪೊಲೀಸ್ ಸೇವೆಗಳು – ಬಿ) 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ .ಎಸ್ ಮಂಜುನಾಥ್, ಪಿ . ಐ., ಕರ್ನಾಟಕ ಲೋಕಾಯುಕ್ತ, ಕೋಲಾರ ಇವರ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು , ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ಇವರ ಆದೇಶ 

ಸಂಖ್ಯೆ: ಸಿಬಿ(8)68 /2012 - 13 ( ಓ . ಬಿ.ಸಂಖ್ಯೆ: 63/2013) ದಿನಾಂಕ: 02 .03.2014 
ಅರ್ಜಿದಾರರ ಮೇಲ್ಮನವಿ ಅರ್ಜಿ ದಿನಾಂಕ 04.06.2013 
ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : ಸಿಬಿ( 8) 68/ 2012 - 13 

ದಿನಾಂಕ 25 .02 .2014 
4) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ : ಪಿಎಸ್‌ಸಿ 60 ಸಿಎನ್‌ಎಸ್ 2014 ದಿನಾಂಕ: 21. 06.2014 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


೧೫೦೭ 


ಪ್ರಸ್ತಾವನೆ: 

ಶ್ರೀ ಎಸ್ ಮಂಜುನಾಥ್ , ಪಿ. ಐ., ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಇವರು ಕರ್ನಾಟಕ ಲೋಕಾಯುಕ್ತ, ಕೋಲಾರ ಇಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕರ್ತವ್ಯದಲ್ಲಿ ನಿರ್ಲಕ್ಷತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) 
ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ ಶ್ರೀ ಎಸ್ ಮಂಜುನಾಥ್, ಪೋಲೀಸ್ ಇನ್ಸ್‌ಪೆಕ್ಟರ್‌ ಆದ ನೀವು ಪ್ರಸ್ತುತ ಲೋಕಾಯುಕ್ತ ಪೊಲೀಸ್ ಠಾಣೆ, ಕೋಲಾರ ಇಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು, ಕೋಲಾರ ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಠಾಣೆ ಮೊ . ಸಂ . 11 /2009 ಕಲಂ ಭ್ರಷ್ಟಾಚಾರ ನಿರ್ಮೂಲನಾ ಕಾಯಿದೆ 1988 ಕಲಂ 7, 
13 (1) ( ಡಿ) ಸಹವಾಚನ ಕಲಂ 13 ( 2) ರಡಿಯಲ್ಲಿ ದಾಖಲಾಗಿರುತ್ತದೆ . ಪ್ರಕರಣದ ಫಿರ್ಯಾದುದಾರರಾದ ಶ್ರೀ ಎಸ್. ಜಯರಾಮಯ್ಯ ರವರು ಜಮೀನು 
ಖಾತಾ ಮಾಡಿಕೊಡುವ ಸಂಬಂಧ ಶ್ರೀನಿವಾಸಪುರ ತಾಲ್ಲೋಕಿನ ತಹಶೀಲ್ದಾರ್ ಶ್ರೀ ಮಂಜುನಾಥಸ್ವಾಮಿ ಮತ್ತು ರಾಜಪ್ಪ ನಿರೀಕ್ಷಕ ಶ್ರೀ ಶ್ರೀನಿವಾಸಲು 
ನಾಯ್ತು ರವರನ್ನು ಭೇಟಿ ಮಾಡಲಾಗಿ ಕ್ರಮವಾಗಿ ರೂ . 25000 - 00 ಮತ್ತು ರೂ . 15000 - 00ಗಳ ಲಂಚದ ಹಣಕ್ಕಾಗಿ ಒತ್ತಾಯ ಮಾಡಿರುತ್ತಾರೆ. 
ಮುಂಗಡವಾಗಿ ತಲಾ ರೂ . 5000/ - ಗಳನ್ನು ನೀಡಿರುತ್ತಾರೆ . ಮೇಲ್ಕಂಡ ಅಪಾದಿತರುಗಳು ದಿ : 23 - 12 - 2009ರ ಬೆಳಿಗ್ಗೆ ಫಿರ್ಯಾದುದಾರರ ಮೊಬೈಲ್‌ಗೆ 
ಕರೆ ಮಾಡಿ ಶ್ರೀನಿವಾಸಪುರದಲ್ಲಿನ ತಹಶೀಲ್ದಾರ್ ರವರ ಕ್ವಾರ್ಟಸ್್ರ ಬಳಿ ಉಳಿದ ಲಂಚದ ಮೊತ್ತವನ್ನು ನೀಡುವಂತೆ ಒತ್ತಾಯಿಸಿರುವುದನ್ನು ತಮ್ಮ 
ಮೊಬೈಲ್‌ನಲ್ಲಿ ರೆಕಾರ್ಡ್ ಮಾಡಿರುವುದಾಗಿ ತಾನು ನೀಡಿರುವ ದೂರಿನಲ್ಲಿ ನಮೂದಿಸಲಾಗಿರುತ್ತದೆ. ಆದರೆ ಜವಾಬ್ದಾರಿಯುತ ಅಧಿಕಾರಿಯಾದ ನೀವು 
ಆಪಾದಿತರುಗಳು ಲಂಚದ ಹಣಕ್ಕಾಗಿ ಒತ್ತಾಯ ಮಾಡಿರುವುದನ್ನು ಫಿರ್ಯಾದುದಾರರ ಮೊಬೈಲ್‌ನಿಂದ ಸಿಡಿಗೆ ವರ್ಗಾಯಿಸಿಕೊಳ್ಳದೇ ನಿಮ್ಮ ಕರ್ತವ್ಯದಲ್ಲಿ 

ಹಿಸುವ ಮೂಲಕ ಕರ್ತವ್ಯ ಲೋಪವೆಸಗಿರುತ್ತೀರಿ. ಇದರಿಂದಾಗಿ ಆಪಾದಿತರುಗಳು ಲಂಚ ಪ್ರಕರಣದಲ್ಲಿ ಭಾಗಿಯಾಗಿದ್ದವರನ್ನು ಕಾನೂನು ರೀತ್ಯಾ 
ಮುಂದಿನ ಕ್ರಮ ಜರುಗಿಸುವ ಸಂಬಂಧ ವಿಫಲಗೊಳ್ಳಲು ಕಾರಣಕರ್ತರಾಗಿರುತ್ತೀರಿ.” 

ಈ ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು, ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು 
ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ಇವರು ಮೇಲೆ ಕ್ರಮ ಸಂಖ್ಯೆ; (1) ರಲ್ಲಿ ಓದಲಾದ ದಿನಾಂಕ 02 - 03 - 2013ರ ಆದೇಶದಲ್ಲಿ ಇವರ ಒಂದು 
ವಾರ್ಷಿಕ ವೇತನ ಬಡ್ತಿಯನ್ನು ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ಧಕ್ಕೆಯಾಗದಂತೆ ಒಂದು ವರ್ಷ ಕಾಲ ತಡೆಹಿಡಿದು ಆದೇಶಿಸಿದೆ. 

ಈ ಆದೇಶದ ವಿರುದ್ಧ ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿಯಲ್ಲಿನ ವಾದಾಂಶಗಳನ್ನು 
ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. 

ಪ್ರಸ್ತುತ ಪ್ರಕರಣದಲ್ಲಿ ಆ. ಮೊ . ಅ. ರವರ ಮೇಲೆ ಮಾಡಿರುವ ಆರೋಪವು ಸಮಂಜಸವಲ್ಲ ಮತ್ತು ಇದನ್ನು ಸಾಬೀತುಪಡಿಸಲು ಯಾವುದೇ 
ದಾಖಲೆಗಳಾಗಲೀ , ಸಾಕ್ಷಿಗಳಾಗಲೀ ಇರುವುದಿಲ್ಲ. ಇಲ್ಲಿ ಮುಖ್ಯವಾಗಿ ಫಿರ್ಯಾದುದಾರರ ಅಸಹಕಾರದಿಂದ ಮತ್ತು ಅವರ ನಿರ್ಲಕ್ಷತನದಿಂದ ಟ್ರಾಪ್ 
ಪ್ರಕರಣ ವಿಫಲವಾಗಿರುವುದು ಕಂಡು ಬರುತ್ತದೆ. ಇದರಲ್ಲಿ ಆ. ಪ್ರೊ . ಅ.ರವರ ಪಾತ್ರವಿಲ್ಲದಿರುವುದನ್ನು ಗಮನಿಸಲಾಗಿದೆ. ಈ ಎಲ್ಲಾ ಕಾರಣಗಳಿಂದಾಗಿ 
ಆ. ಪ್ರೊ . ಅ. ರವರು ಸರ್ಕಾರಕ್ಕೆ ಸಲ್ಲಿಸಿದ ಮೇಲ್ಮನವಿಯನ್ನು ಪುರಸ್ಕರಿಸಿ ಆ. ಪ್ರೊ . ಅ. ರವರಿಗೆ ಶಿಸ್ತು ಪ್ರಾಧಿಕಾರವು ವಿಧಿಸಿರುವ ದಂಡನೆಯನ್ನು ರದ್ದುಪಡಿಸುವ 
ಕುರಿತಂತೆ ಓದಲಾದ (5) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 71 ಪೊಸಿಅ 2013 ಬೆಂಗಳೂರು, ದಿನಾಂಕ:01 .07.2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ 25 ರಡಿಯಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಸ್ ಮಂಜುನಾಥ್, ಪಿ . ಐ., ಕರ್ನಾಟಕ ಲೋಕಾಯುಕ್ತ, ಕೋಲಾರ ಇವರಿಗೆ ಶಿಸ್ತುಪ್ರಾಧಿಕಾರವು ವಿಧಿಸಿರುವ 
ದಂಡನೆಯನ್ನು ರದ್ದುಪಡಿಸಿ ಆ. ಹೊ . ಅ.ರವರನ್ನು ನಿರ್ದೋಷಿಯೆಂದು ಎಂದು ಪರಿಗಣಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 566 

ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು - ಬಿ) 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ಓ. ಎಂ . ವೆಂಟರಮಣಪ್ಪ , ಎಹೆಚ್ಸಿ- 36 ಮತ್ತು ಶ್ರೀ ಕೃಷ್ಣಯ್ಯ , ಎಪಿಸಿ -11, ಡಿಎಆರ್‌, ಕೋಲಾರ ಇವರುಗಳ 

ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ಕೋಲಾರ ಜಿಲ್ಲೆ ಇವರ ಆದೇಶ ಸಂಖ್ಯೆ ಡಿ. ಇ:01/2010 

( ಓ . ಬಿ.174/2010) ದಿನಾಂಕ 20.12.2010 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಕೇಂದ್ರವಲಯ , ಬೆಂಗಳೂರು ಇವರ ಆದೇಶ 

ಸಂಖ್ಯೆ : ಅಪೀಲು/76/ ಶಿಕ್ಷೆ /2010 -11 ( ಓ . ಬಿ.ಸಂಖ್ಯೆ:85 /2011- 12) ದಿನಾಂಕ: 05.11 .2011 ಮತ್ತು ಅಪೀಲು/ 

78/ ಶಿಕ್ಷೆ /2010 - ll (ಓ.ಬಿ.ಸಂಖ್ಯೆ :86 /2011 -12)ದಿನಾಂಕ : 05.12.2011 
3) ಅರ್ಜಿದಾರರುಗಳ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 28.09.2013 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : ಅಪೀಲು(2) 

61/2013 - 14 ದಿನಾಂಕ : 09 . 01. 2014 ಮತ್ತು 17 .03 .2014 
5) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ : ಪಿಎಸ್‌ಸಿ 67 ಸಿಎನ್‌ಎಸ್ 2014 ದಿನಾಂಕ:21.06.2014 


೧೫೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೧ 


ಪ್ರಸ್ತಾವನೆ : 

ಶ್ರೀ ಓ. ಎಂ . ವೆಂಕಟರಮಣಪ್ಪ , ಎಹೆಚ್ಸಿ- 36 ಮತ್ತು ಶ್ರೀ ಕೃಷ್ಣಯ್ಯ , ಎಪಿಸಿ - 11 ( ಇನ್ನು ಮುಂದೆ ಅರ್ಜಿದಾರರುಗಳೆಂದು ಕರೆಯಲ್ಪಡುವ) 
ಇವರುಗಳು ಡಿ.ಎ.ಆರ್.ಕೋಲಾರ ಜಿಲ್ಲೆ, ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ಕರ್ತವ್ಯದಲ್ಲಿ ಉದಾಸೀನತೆ ಅತೀವ ನಿರ್ಲಕ್ಷತೆ ಮತ್ತು ಬೇಜವಾಬ್ದಾರಿತನ 
ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6 ಮತ್ತು 8ರಡಿ ಇಲಾಖಾ 
ವಿಚಾರಣೆಗೆ ಆದೇಶಿಸಿ, ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ಶ್ರೀ ಅಮಾನುಲ್ಲಾಬೇಗ್, ಎ.ಆರ್‌.ಎಸ್‌. ಐ., ಶ್ರೀ ಓ. ಎಂ . ವೆಂಕಟರಮಣಪ್ಪ, ಎ . ಹೆಚ್. ಸಿ 36 , ಶ್ರೀ ಕೃಷ್ಣಯ್ಯ ಎ .ಪಿ. ಸಿ 11, ಡಿ. ಎ. ಆರ್.ಕೋಲಾರ 
ಮತ್ತು ಶ್ರೀ ಕೋದಂಡರಾಮಯ್ಯ ಸಿಹೆಚ್‌ಸಿ 109, ಕೋಲಾರ ನಗರ ಪೊಲೀಸ್ ಠಾಣೆ ರವರುಗಳನ್ನು ದಿನಾಂಕ: 06 .04.2010 ರಂದು ಕೋಲಾರ ನಗರ 
ಪೊಲೀಸ್‌ ಠಾಣೆ ಸಿ. ಸಿ. ಸಂಖ್ಯೆ: 190 /2008, 235 /2007 ರಲ್ಲಿನ ಆರೋಪಿಗಳಾದ ಶ್ಯಾಮ್ @ ರಾಜು @ ರಾಜರೆಡ್ಡಿ ಯು . ಟಿ. ಸಿ. ಸಂಖ್ಯೆ : 8916 ಹಾಗೂ 
ಫಾಜಿಲ್ @ ಫಾಜಿಲ್ ಪಾಷಾ ಯು . ಟಿ. ಸಿ ಸಂಖ್ಯೆ: 3425 /2008 ರವರುಗಳನ್ನು ವಾಹನ ಸಂಖ್ಯೆ ಕೆಎಂ7 - ಜಿ - 223 ರಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ 
ಕಾರಾಗೃಹದಿಂದ ಕೋಲಾರಿನ ಘನ ಪಿ.ಸಿ . ಜೆ. ಎಂ . ನ್ಯಾಯಾಲಯಕ್ಕೆ ಹಾಜರಡಿಸಿ, ನಂತರ ವಾಪಸ್ಸು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ 
ಕರೆದುಕೊಂಡು ಹೋಗುವ ಸಮಯದಲ್ಲಿ ಮಾಲೂರು ಸಮೀಪ ಚಿಕ್ಕತಿರುಪತಿಯ ಬಳಿ ಆರೋಪಿತರ ಪೈಕಿ ಶ್ಯಾಮ್ @ ರಾಜ @ ರಾಜಾರೆಡ್ಡಿ ಮೂತ್ರ 
ವಿಸರ್ಜನೆಗೆ ಮಾಡಬೇಕೆಂದು ಕೇಳಿದ್ದು, ಬೆಂಗಾವಲಿಗೆ ನಿಯೋಜಿಸಿದ್ದ ಪೊಲೀಸ್ ಸಿಬ್ಬಂದಿಗಳು ಆರೋಪಿಯನ್ನು ವಾಹನದಿಂದ ಕೆಳಗೆ ಇಳಿಸಿದ 
ಸಮಯದಲ್ಲಿ ಆರೋಪಿಯು ಕೈಕೋಳ ಸಮೇತ ಇವರುಗಳ ವಶದಿಂದ ತಪ್ಪಿಸಿಕೊಂಡು ಪರಾರಿಯಾಗಲು ಕಾರಣ ಕರ್ತರಾಗಿರುತ್ತಾರೆ.” 

ಮೇಲಿನ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ ಆಧಾರದ 
ಮೇಲೆ ಅರ್ಜಿದಾರರುಗಳ ಸಮಜಾಯಿಷಿ ಪಡೆದು, ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ಕೋಲಾರ ಜಿಲ್ಲೆ ಇವರು ಮೇಲೆ ಕ್ರಮ 
ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 20.12 .2010ರ ಆದೇಶದಲ್ಲಿ ಶ್ರೀ ಓ . ಎಂ . ವೆಂಕಟರಾಮಪ್ಪ, ಎಹೆಚ್ಸಿ- 36 ಶ್ರೀ ಕೃಷ್ಣಯ್ಯ ಎಪಿಸಿ-11, ಡಿ. ಎ.ಆರ್. 
ಕೋಲಾರ ಇವರುಗಳು ಎರಡು ವಾರ್ಷಿಕ ವೇತನ ಬಡ್ತಿಗಳನ್ನು ಮುಂದಿನ ವೇತನ ಬಡ್ತಿಗಳಿಗೆ ಧಕ್ಕೆಯಾಗುವಂತೆ ಎರಡು ವರ್ಷಗಳ ಕಾಲ ಮುಂದೂಡಿ, 
ಇವರುಗಳ ಅಮಾನತ್ತಿನ ಅವಧಿ ದಿನಾಂಕ: 07.04 .2010ರಿಂದ ದಿನಾಂಕ : 28.08.2010ರವರೆಗಿನ ಅವಧಿಯನ್ನು ಅಮಾನತ್ತೆಂದು ಪರಿಗಣಿಸಲಾದ 
ದಂಡನೆಯನ್ನು ವಿಧಿಸಿದೆ. 
ಶಿಸ್ತು ಪ್ರಾಧಿಕಾರದ ಆದೇಶದ ವಿರುದ್ಧ ಸಲ್ಲಿಸಿದ್ದ ಮೇಲ್ಮನವಿಗಳನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು 

ಇವರು ಮೇಲೆ ಕ್ರಮ ಸಂಖ್ಯೆ : ( 2) ರಲ್ಲಿ ಓದಲಾದ ದಿನಾಂಕ: 05.11.2011 ಮತ್ತು ದಿನಾಂಕ: 05.12.2011ರ 
ಆದೇಶದಲ್ಲಿ ಮೇಲ್ಮನವಿಗಳನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರುಗಳು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿಯಲ್ಲಿನ 
ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. 

- ಆ . ಪ್ರೊ . ಅ.ರವರುಗಳು 50 ವರ್ಷ ಮೀರಿದವರಾಗಿದ್ದು , ಆರೋಪಿಯು ಪರಾರಿಯಾಗುವಾಗ ಅವನನ್ನು ಹಿಡಿಯಲು ಸಾಧ್ಯವಾಗಿರುವುದಿಲ್ಲ. 
ಆದರೂ ಸಹ ರೈಫಲ್‌ನಿಂದ 2 ಸುತ್ತು ಗುಂಡು ಹಾರಿಸಿ ವಾಹನದಲ್ಲಿ ಹಿಂಬಾಲಿಸಿದ್ದರೂ ಆರೋಪಿಯನ್ನು ಹಿಡಿಯಲಾಗಿರುವುದಿಲ್ಲ . ಪ್ರಕರಣದ 
ಆರೋಪಿಗಳು ಕುಖ್ಯಾತ ಕಳ್ಳರಾಗಿದ್ದು ಇವರ ಬೆಂಗಾವಲಿಗೆ ವಿಶೇಷ ಪಡೆಯನ್ನು ನೇಮಿಸಲು ಮೇಲಾಧಿಕಾರಿಗಳು ತಿಳಿಸಿರುತ್ತಾರೆ. ಹಾಗೂ ಡಿಜಿಪಿರವರ 
ಸುತ್ತೋಲೆ ದಿನಾಂಕ: 20.05.1999ರನ್ವಯ ಕ್ರಮ ವಹಿಸಬೇಕಾಗಿರುತ್ತದೆ. ಆದರೆ ಆರೋಪಿಗಳಿಗೆ ಸಾಮಾನ್ಯ ಬೆಂಗಾವಲು ನೀಡಿರುವುದು, ಆರೋಪಿ 
ತಪ್ಪಿಸಿಕೊಳ್ಳಲು ಕಾರಣವಾಗಿದೆ. ಹೀಗಿರುವಾಗ ಬೆಂಗಾವಲಿದ್ದ ಅ. .ಅ.ಗಳು ಆರೋಪಿ ಪರಾರಿಯಾಗಲು ಕಾರಣವೆಂದು ತೀರ್ಮಾನಕ್ಕೆ ಬರುವುದು ಅಷ್ಟು 
ಸಮಂಜಸವಲ್ಲ. ಇವರುಗಳು ಶಕ್ತಿ ಮೀರಿ ಆರೋಪಿಯನ್ನು ಹಿಡಿಯುವಲ್ಲಿ ಪ್ರಯತ್ನಿಸಿರುತ್ತಾರೆ. ಮತ್ತು Criminal Chargesನಲ್ಲಿ ಇವರೆಲ್ಲರೂ 
ನಿರ್ದೋಷಿಗಳೆಂದು ತಿಳಿಸಲಾಗಿರುವ ಹಿನ್ನಲೆಯಲ್ಲಿ ಆ . ಪ್ರೊ . ಅ .ರವರುಗಳಿಗೆ ಶಿಸ್ತು ಪ್ರಾಧಿಕಾರವು ವಿಧಿಸಿರುವ ದಂಡನೆಯನ್ನು ಮಾರ್ಪಡಿಸುವ ಕುರಿತಂತೆ 
ಓದಲಾದ (5) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆಒಣ 141 ಪೊಸಿಅ 2013 , ಬೆಂಗಳೂರು, ದಿನಾಂಕ : 01.07. 2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀ ಓ . ಎಂ . ವೆಂಕಟರಮಣಪ್ಪ, ಎಹೆಚ್ಸಿ -36 ಮತ್ತು ಶ್ರೀ ಕೃಷ್ಣಯ್ಯ , ಎಪಿಸಿ - 11, ಡಿಎಆರ್‌, ಕೋಲಾರ ಇವರುಗಳಿಗೆ ಶಿಸ್ತು 
ಪ್ರಾಧಿಕಾರವು ವಿಧಿಸಿರುವ ದಂಡನಾದೇಶವನ್ನು ಮಾರ್ಪಡಿಸಿ ಇವರುಗಳ ಎರಡು ವಾರ್ಷಿಕ ವೇತನ ಬಡ್ತಿಗಳನ್ನು ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ 
ಧಕ್ಕೆಯಾಗದಂತೆ (without cumulative effect) ಎರಡು ವರ್ಷಗಳ ಕಾಲ ಮುಂದೂಡುವ ದಂಡನೆಯನ್ನು ವಿಧಿಸಲು ಹಾಗೂ ಅಮಾನತ್ತಿನ ಅವಧಿ 
ದಿನಾಂಕ: 07. 04.2010 ರಿಂದ 28.08.2010ರವರೆಗಿನ ಅವಧಿಯನ್ನು ಅಮಾನತ್ತೆಂದೇ ಪರಿಗಣಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR- 567 

ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು – ಬಿ) 


ವಾ 


ay 


ಭಾಗ ೧ BUDTE37 ODE NOJOT , wieczor O2 , 9008 

೧೫೦೯ 
COMMERCE AND INDUSTRIES SECRETARIAT 
Sub : Proposal of M /s Satarem Enterprises Pvt. Ltd., to establish an unit for "Municipal Solid Waste 

Management and Waste to Energy to generate 25 MW of Power” at Baggana Doddi Village , 

Anekal Taluk , Bangalore Urban District - Change of location to Magadi Taluk – Reg . 
Read : 1. Proceedings of the 26th SHLCC meeting held on 09 . 11.2011. 

2 . Government Order No .Cl 263 SPI 2011, dated : 16 .12 .2011. 

3. Proceedings of the 32nd SHLCC meeting held on 23.08 . 2013 . 
Preamble : 

The proposal of M / s Satarem Enterprises Pvt. Ltd ., to establish an unit for "Municipal Solid Waste Management and Waste to 
Energy to generate 25 MW of power" at Baggana Doddi Village, Anekal Taluk , Bangalore Urban District with an investment of 
Rs. 230.00 crores, was approved 26th SHLCC meeting held on 09 .11. 2011. The Government Order was issued vide Government Order 
dated : 16 . 12. 2011 read at (2 ) above . 

Though the company has made efforts in the implementation of the project, it could notmake any progress in view of certain 
technical issues such as the land identified is adjacent to forest land ; the land comes in the TGR zone 1 where disposal ofwaste without 
scientific treatment is not allowed etc . Hence the company has identified 45 acres of own land at Sy. No. 30 , 31 , 32 , 33 at Goroor 
Village , Soloor Hobli, Magadi Taluk , Ramanagara District and sought permission for change of location from Bagganadoddi village , 
Anekal Taluk to Goroor village in Magadi Taluk. The company has also sought permission to draw treated water from Nagasandra 
Sewerage Treatment Plant of BWSSB and for laying pipeline from STP Plant to the site. 

The proposal of the company was examined in the 32nd State High Level Clearance Committee ( SHLCC ) meeting held on 
23 .08 . 2013 . Government has examined the recommendations made by the State High Level Clearance Committee in all aspects . 
Hence the following order . 

GOVERNMENT ORDER NO. CI 263 SPI 2011, BANGALORE , DATED : 27.09.2013 
Under the circumstances explained in the preamble, Government pleased to accord in principle approval to M /s Satarem 
Enterprises Pvt. Ltd ., to establish an unit for “Municipal Solid Waste Management and Waste to Energy to generate 25 MW of Power" 
for change of location of the project from Baggana Doddi Village , Anekal Taluk , Bangalore Urban District to Magadi Taluk , Ramanagara 
district and accorded permission to purchase 45 acres of land at Sy. No. 30 , 31 , 32 , 33 at Goroor Village , Soloor Hobli, Magadi Taluk, 
Ramanagara District U /s. 109 ofKarnataka Land Reforms Act, 1961 and conversion of the same. 
All other terms and conditions mentioned in the Govt. order dated 16 . 11. 2011 remain unaltered . 

By Order and in the name of the Governor of Karnataka , 

K . R .CHANDRAMMA 

Desk Officer ( Technical Cell) (1/0 ), 
PR . 722 

Commerce & Industries Department. 
COMMERCE AND INDUSTRIES SECRETARIAT 
Subject : Proposal to send revised coordinates for the grant of mining lease over an area of 140 . 00 hectares in the North Eastern 

Block Range (NEB range), Joga village, Sandur Taluk, Bellary District in favour of M /s. Steel Authority of India Limited 

Visvesvaraya Iron & Steel Plant (SAIL - VISP) - Regarding issue of Corrigendum 
READ : 1) Application of M /s VISL/ SAIL dated 25 /1/2007 

2) Letter No. Ci 58 MMM 2007, dated 30 .7. 2007 from Government ofKarnataka 
3) Notification No. GSR .778 (E ), dated 21/ 10 /2011 of Government of India , published in Government of India Gazette 
4 ) Notification No. Cl 200 MMM 2005 , dated 24 /1 /2008 ofGovernment Karnataka 
5 ) Government of India according prior approval for grant of mining lease No 5 / 174 / 2007 M . IV , dated 22/7 /2008 
6 ) Letter No ED /97/2012 - 13, dated 29/ 10 /2012 of VISL to the Director, Mines and Geology. 

Report of the Deputy Director, Mines and Geology , Hospet dated 18 . 2. 2013 to the Director , Department of Mines & 
Geology 
Letter No. DMG / 177 / AML-07 /2013- 14 , dated 15/7 /2013 and 20 /3/2014 from Director, Department of Mines & 

Geology , Government of Karnataka . 
9) Letter No. ED/40 /13-14 , dated 3/6 /2013 and ED /59 /13 -14, dated 22 /7 /2013 from M /S VISL/ SAIL to the Secretary , 

Commerce and Industries Department 
10 ) Letter No Cl/ 65 / MMM / 2013 dated 8 / 11 /2013 from the Government to the Director, Mines and Geology 
11) Report No. C /MN /66 , dated February , 2004 of National Institute of Technology-Karnataka , Surtatkal 
12 ) Letter No DMG / 177 / AML/ 07 / 2013 - 14 , dated 20 / 3 /2014 from Director, Mines and Geology to the Government. 
13) Judgment dated 21/1 /2014 in WP No . 10536 - 10539 /2012 by the Hon ble High Court of Karnataka 
14 ) Judgment dated 1 /11/2012 in WP No. 9000 /2011 by the Hon ble High Court of Delhi 
15) Judgment dated 2/9 /2013 in SLA (C ) No 7639 /2013 by the Hon ble Supreme Court of India 

16 ) Judgment dated 28 / 10 /2010 in WP No. 13697 /2009 by the Honorable High Court of Delhi 
PREAMBLE : 

Three companies Sri B . Rudragouda , M /s . P .M . Mines and Minerals and M /s . VISL / SAIL (A Government of India Undertaking ) 
has applied for mining leases in the reserved forest of North Eastern Block Range , Joga/ Bavihalli village in Sandur Taluk , Bellary 


7 ) 


8 ) Let 


0300 


FIDTE37 ODSTE , MOJST , utpelor ne , 9008 


ಭಾಗ ೧ 


aimed 140 alineals are for virgin 


6 


District. The applications along with the sketch of Sri B . Rudragouda and M /s . P . M . Mines and Minerals are for virgin area abutting the 
area which was previously held by M /s . Chowgule and Company . M /s. VISL has claimed 140 Ha for grant of mining lease through their 
application and applied sketch which is within the previously held area of M / s . Chowgule and Company abutting the lease in operation 
of M /s Chowgule and Company. 
2 ) M /s . VISL had applied for mining lease for 140 ha which was previously held area of M /s Chowgule and Company on 
25/ 1 /2007 vide letter read at ( 1) above . The State Government recommended the proposal on 30 /7 / 2007 along with the sketches 
provided for reserving the said area under section 17A (2 ) of MMDR Act, 1957 in favour of M / s. VISL , seeking relaxation under rule 59 ( 2 ) 
of MCR 1960 vide letter read at ( 2) above . Government of India issued notification for reserving 140 ha . of the applied area under 
section 17A (1 ) of the Act, in favour of M /s . VISL in Government of India Gazette read at (3 ) above . 
3 ) The applications of Sri B . Rudragouda and P . M . Mines and Minerals (for short PMMM ) were received in the year 2003 and 
after due procedure an area of 68 .31 Ha was notified in favor of Sri B . Rudragouda , vide notification dated : 24 / 1 /2008 read at ( 4 ) above . 
Survey and Demarcation was done on 17 /4 /2008 , 20 .4 .2008 and 21.4 . 2008 by Department of Mines and Geology in presence of Forest 
and Revenue Department Officials . Again a joint survey has been done for the purpose of Forest Clearance for Sri B . Rudragouda and 
M /s P . M . Mines and Minerals on 19 .5 . 2008 and 30 . 04 . 2010 respectively by the Forest and Revenue department. However no lease is 
executed till date . 
4 ) M /s. PMMM had also applied for an area of 84 . 98 hectares and after due procedure the Government of India gave prior 
approval under section 5 ( 1) of MMDR Act on 22 /7 /2008 vide reference read at (5 ) above, but the same is not notified nor lease is 
executed till date. 
5 ) The Hon ble Supreme Court had ordered the survey of all existing mines of Iron ore which were operating in Bellary, Tumkur 
and Chitradurga districts in W .P . No : 562/ 2009 by CEC and M /s . VISL/SAIL found that there is an overlap of their applied sketch over 
the finally determined boundaries of M /s . Chowgule and Company. M /s . VISL on 18 /12/2012 submitted a revised sketch of 131.30 ha, 
as they found an overlap with the existing operating mining lease of M /s . Chowgule and Company in view of determination of existing 
leases boundaries by CEC vide letter read at (6 ) above . The Director, Department of Mines and Geology ordered for Survey and 
Demarcation . Accordingly , the Deputy Director, Dept of Mines and Geology , Hospet conducted the survey with respect to CEC fixed 
boundary pillars of M /s. Chowgule & Company lease area and sent the report to the Director, Department of Mines and Geology vide his 
letter dated 18 / 2/2013 vide reference read at (7) above. 

The following facts were brought out in the report: 
a. If the applied sketch is taken with respect to the boundaries of the present lease of M /s. Chowgule and Company, M /s. 

VISL/SAIL applied sketch gives enclosed area of 126 . 951 ha. 
b . The sketches applied by M / s. B . Rudragouda and P . M . Mines and Minerals have no overlap with the applied sketch of 

M /s. VISL /SAIL . 
c . The applied sketch of M /s. SAIL /VISL with M /s . Chowgule and Company operating lease, if plotted on the ground the co 

ordinates does not completely match with the Government of India notification . 
d . If the co -ordinates of Sri B . Rudragouda and M /s . P .M . Mines and Minerals provided by the Forest Department joint 

survey done for the purpose of Forest Clearance is plotted on combined sketch , applied area of VISL /SAIL has an 
overlap of 10 . 218 ha with the notified area of Sri B . Rudragouda and also an overlap of 28 .832 ha with applied area of 
P . M . Mines and Minerals . The coordinates in the notification overlaps 13 . 23 hectares on the existing lease of Chowgule . 

With this, the area available for M /s. VISL/SAIL gets reduced to around 87 . 72 ha. 
7 ) The Director, Department of Mines and Geology based on the report of the Deputy Director, Hospet conducts hearing on 
24 /05 /2013 by giving notices to Sri B . Rudragouda , M /s . P .M . Mines and Minerals , M /s. VISL/ SAIL and M /s . Chowgule and Company . 
Based on the submission of facts during hearing the Director, Mines and Geology submits a detailed letter on 15 /7 /2013 to State 
Government concluding that an available free area i. e. an extent of 88 .26 ha may be considered in favour of M /s.. VISL/ SAIL only after 
( 1) issue of corrigendum to the notification after obtaining relaxation under Rule 59 (2 ) of MCR , 1960 and ( 2 ) draw the sketch after 
conducting re -survey of the available free area taking exact/ correct coordinates vide reference read at (8 ) above . This conclusion was 
based on coordinates of Government of India notification dated 21/ 10 / 2011 of M /s VISL /SAIL and plotting of co -ordinates provided by 
Forest Department with respect to Joint Survey of Sri B . Rudragouda and M /s. P .M . Mines and Minerals areas for the purpose of Forest 
clearance , and on verification of the documents available in the Head Office . 
8 ) M /S SAIL /VISL vide letter dated 2 /6 /2013 and 22 /7 /2013 at reference read at (9) above represented that subsequent to the 
CEC survey, their applied sketch should had been with respect to the boundary of M /s . Chowgule and Company held lease as 
determined by the CEC . As the CEC survey had become final and their application for the surrendered area of M /s . Chowgule and 
Company within the applied sketch should be looked into and corrigendum should be issued for revised coordinates . 

On their representation , the State Government instructed the Director, Department of Mines and Geology to get the survey 
done for the area applied by M / s . VISL /SAIL with respect to the boundaries fixed by the CEC for the running lease of M / s . Chowgule 
and Company and the previously held area and also to confirm that M /s . P . M . Mines and Minerals and Sri B . Rudragouda area does not 
fall within the previously held area of M /s. Chowgule and Company vide reference read at (10 ) above . 
10 ) The Director, Department of Mines and Geology entrusted NITK , Suratkal to get the survey done on the samemethodology 
as they had done the survey for CEC under the orders of Hon ble Supreme Court to fix the boundaries of operating mines . 
11) The notices were issued by the Deputy Director, Mines and Geology, Hospet to M /s. VISL /SAIL , Sri B . Rudragouda, M /s . 
Chowgule and Company and M /s. P . M . Mines and Minerals and the surveywas conducted by them during 27 /1 /2014 to 1/2 /2014 . NITK , 
Suratkal after completion of the survey has submitted their report vide reference read at (11) above and has opined that the option 
mentioned below is the best. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


09800 


( d ) 


Sind 


“ As per option -1, If the points G & F of M /s. Chowgule & Company present leased area demarcated by the CEC survey and 
which has been accepted by the Hon ble, Supreme Court are taken for orientation , applied sketch is not having any overlap . 
However, demarcated area of M /s . B . Rudragouda and applied area of M /s . P . M . Mines and Minerals has overlap with 

respect to M /s. VISL /SAIL applied area and M /s. Chowgule and Company s surrendered area." 
12 ) Based on the report of NITK , Suratkal, the Director , Mines and Geology in his letter dated 20.03 .2014 addressed to the 
Government has made the following recommendations vide reference read at (12 ) above . 
(a ) A joint survey has been conducted and report submitted by NITK in the area reserved for M /s. VISL /SAIL to an extent of 140 

hectares in Jog / Bavihalli village in presence of M /s. VISL, M /s Chowgule and Company Limited, M .s P . M . Mines and Minerals 
and Sri B . Rudragouda . 
Three options have been given and it is advised that the option 1 is the best amongst the three. Themain features of option - 1 
is “As per the sketch of M /s . VISL , M /s. P . M . Mines and Minerals area overlaps to an extent of 29 . 26 hectares and that of Sri 

B . Rudragouda overlaps to an extent of 9. 37 hectare. Hence there is an overlap of 38 .63 hectare ". 
(c ) M /s P .M . Mines and Minerals and Sri B . Rudragouda raised objections to the above . 

Since there is overlap in the area of 140 hectare reserved for M /s. VISL notices can be given as per rules and action may be 

taken to cancel the overlap area of M /s. P . M . Mines and Minerals and Sri B . Rudragouda by way of notification . 
13) The Government decided to hear the case as per Rule 26 ( 1) of MCR 1960 by giving an opportunity to all the concerned under 
the principles of natural justice . M /s Chowgule and Company was also issued notice as the boundaries are to be determined based on 
their boundaries of existing lease . 
14) Accordingly notices were issued to all the concerned and hearing is conducted . The case was heard on 30 .5 .2014 , 
13 .6 .2014 , 21. 6 . 2014 , 28 .6 .2014, 5 . 7 . 2014 , 7 .7 . 2014, 8 .7 .2014 , 9. 7 . 2014 and 10 .7 . 2014 . The following appeared before the Secretary , 
C & l for the hearing and filed their written statements . 

a. M /s. Chowgule and Company Pvt. Ltd ., 
b . Sri B . Rudragouda, 
c . M /s. P . M . Mines and Minerals Private Limited . 

d . M /S . VISL /SAIL a Government of India Company, 
15 ) Heard all of the above and the following is the gist of replies and statements filed . 

M /s . Chowgule and Company Private Limited (CCPL in short) CCPL is holding Mining Lease No 1190 for an area of 100 
hectares out of the 459.73 hectares applied for and that CCPL has not surrendered the area of 359.73 hectare on its own but 
at the insistence of the Forest Departmentmining lease has been restricted to 100 . 00 hectares . Further the application of 
CCPL over an extent of 359.73 hectares, previously held by CCPL is pending with the State Government and the Central 
Government on 22 . 10 . 2010 has directed the State Government for dispose the same and hence requested not to sanction 
any mining lease in favour of anybody over the area previously held and applied by CCPL. 
Sri. B . Rudragouda _ The Company is holding a mining lease to an extent of 68 .31 hectares in fresh area/ virgin area lying 
outside the previously held area of M / s Chowgule and Company and the proposal of the Director, Mines and Geology to 
cancel the grant ofmining lease under the notification dated 24 . 1. 2008 is notmaintainable . The provision of M . C . Rules 1960 
under rule 26 ( 1) is not applicable since the process and procedure of mining lease in favour of them has already been 
completed . The execution of mining lease deed is kept pending awaiting the forest clearance . The said area is also surveyed 
and demarcated by the Deputy Director, Mines and Geology on 17 .4. 2008 , 20 .4 .2008 and 21.4 .2008 by taking into 
consideration the permanent boundary mark GTS 972 . The Survey conducted by NITK , Suratkal is defective , erroneous and 
proper procedure has not been adopted . Survey was conducted on WGS 84 datum and not on Indo Bangla datum which has 
resulted in creating differences in extent. 
M /s . P . M . Mines and Minerals Private Limited An application for Mining Lease was submitted on 28 . 7 . 2003 to the Director, 
Mines and Geology for an area of 84 . 98 hectares for a period of thirty years abutting the previously held area of 
M /s Chowgule and Company. The same was processed and sent to the Secretary to Government on 14 . 3 .2005 which was 
recommended to the Government of India on 4 . 10 .2007 for prior approval under section 5 ( 1) of MMDR Act 1960. The 
Government of India conveyed the approval on 22 .7 . 2008 . The mining plan was approved and the application was submitted 
for the Forest Clearance . A joint survey along with the Forest and Revenue Officers was done on 30 .4 . 2010 for Forest 
Clearance . The applied sketch is abutting the boundary of M /s Chowgule previously held area. The State Government has 
no power of review which is ultra virus powers conferred on the State Government. They also submit that they do not agree 

with the survey report ofNIT -K Suratkal. 
a . M / s . VISL / SAIL a Government of India Company: The State Government in its letter dated 30 .7 .2007 and 15 .3 .2008 

sought the approval of Government of India as required under Rule 59 (2) ofMCR 1960 for the said land. The Government of 
Karnataka conducted hearing on 7 .11.2009 giving opportunity to all the applicants and after hearing, the Government of 
Karnataka accepted and forwarded the proposal to Ministry of Mines , Government of India for approval and to grantmining 
lease by relaxing Rule 59 (1) under Rule 59 (2 ) of Mineral Concession Rules 1960 . The Government of India had reserved an 
area of 140 hectares dated: 21. 10 . 2011 and as the permanent boundary points were not fixed , VISL /SAIL could not furnish 
correct coordinates 
As per the survey conducted on direction from the Director, Mines and Geology as per the CEC fixed coordinates of 
M /s Chowgule and Company mining area and erection of boundary pillars it was seen that the area available was 87 .79 
hectares . 
VISL submitted a proposal to the Director of Mines and Geology on 30 .11.2012 and 18 . 12 .2012 with sketches after finding out 
that the available area out of the previously held area of M / s. Chowgule and Company Pvt. Ltd ., is 131 hectares and not 89 .79 


b . 


0309 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೧ 


hectares as indicated earlier. It was found that only 9 hectares of M /s . Chowgule and Company overlapped after CEC survey . 
The Director, Mines and Geology in his letter dated 5 .1. 2013 directed Deputy Director, Hospet to carry out the joint Survey 
and Demarcation . The surveyors refused to determine the boundary line of the surrendered area BP2-BP3 AND BP3- BP4. 
Without determining the surrendered area boundary line as above no lease could be determined in favor of M /s. P .M . Mines 
and Minerals and Sri . B . Rudragouda as the lease claim was outside the surrendered area . 
The objections raised regarding the use ofWGS 84 Datum are clearly fallacious . WGS 84 Datum is also used by the CEC 
appointed by the Supreme Court wherein boundary pillars and boundary coordinates of the retained lands of M /s . Chowgule 
and Co has been determined and fixed . The survey of NITK is prepared and arrived on the basis of the boundary pillars and 
the coordinate fixed by the CEC . Hence VISL prays for the following : 

i. Objections raised by M /s. P .M . Mines and Minerals Private Limited and Sri. B . Rudragouda be rejected 
ii. A direction may be issued to grant 131. 55 hectares of land in favor of SAIL /VISL as submitted in the NITK report 
iii. Further issue a recommendation and revised proposal in respect of the above land to be granted in favor of 

M /S. SAIL /VISL to Ministry of Mines, Government of India . 
16 ) M /s . Chowgule and Company and M /s Kumargouda have challenged the notification of the Government of India , reserving 
140 hectares in favor of M /S VISL /SAIL in various courts . Certain related legal issues with respect to case which have come to light 
from records are as under. 

(a ) WRIT PETITION 10536 - 10539 /2012 (GM -MMS ) in the Hon ble High Court of Karnataka vide judgment read at ( 13 ) 

above. 
1. M /s. Chowgule and Company Private Limited filed a writ petitions 10536 - 10539/ 2012 praying to quash 

extraordinary notification dated 21 . 10 . 2011 and also to direct the State Government to consider the application of 
the petitioner for the grant of mining lease over an area of 359. 73 ha situated in Bavihalli village , Sandur taluk , 

Bellary district. 
2 . The Hon ble High Court dismissed the writ petition on 21. 1. 2014 as below 

" that the exercise ofpower by the CentralGovernment under sub section ( 1A ) of Section 17A of the Act is 
one which has been given solely to the Central Government for the purpose of exploiting the land for prospecting or 
mining operations through Government Company or corporation owned or controlled by it. Such exercise of power, 

we think is a reserve of right in favor of public sector enterprises which is the welfare requirement of the state ”. 
(b ) WRIT PETITION (C ) 9000 /2011 in the Honorable High Court of Delhiat New Delhi vide judgmentread at (14 ) above 
1 . The petitioner M /s. B . Kumargouda and Sons has sought to quash the impugned notification dated 21. 10 . 2011 

issued by the Central Government reserving an area of 140 hectares in favor of SAIL for its plant known as 

M / s . Vishveshwaraiah Iron and Steel Plant. 
2 . The Hon ble High Court dismissed the petition on 1. 11.2012 with cost stating that 
" there can be no doubt that the petitioner can have no inherent right to claim a mining lease . This would go contrary 

to the very scheme of the said Act and the constitutional scheme envisaged in view of Entry 54 of the Union List 
in the Seventh Schedule of the Constitution . Mines and minerals are the wealth of the nation and that is why 

they are protected and their exploitation is controlled by the CentralLegislation being the said Act”. 
The samewas challenged in the Hon ble Supreme Court of India vide SLA (C ) No 7639 /2013 vide reference read at (15 ) 

which was DISMISSED on 2 . 9 .2013 
( c ) WRIT PETITION (CP (C ) 13697/ 2009 in the Honorable High Court of Delhi at New Delhi vide judgment read at (16 ) 

above 
M / s B . Kumargouda and sons had applied for a mining lease to an extent of 315 .66 hectares and subsequently reduced 
the extension to 169 .52 hectares in the previously held area of M /s Chowgule and Company . M /s VISL, SAIL by an 
application dated 21. 1. 2007 applied for grant of mining lease in respect of iron and manganese ore over an extent of 140 
hectares . On 30 . 7 .2007 the Government of Karnataka wrote to Government of India for approval under Rule 59 (2 ) MCR 
to grant exemption from notifying the area and also to reserve an extent of 140 hectares in favour of M /s VISL / SAIL under 
section 17 A ( 2 ) of MMDR Act. M /s B . Kumargouda files a revision application before the Mines Tribunal under Rule 54 
MCR to challenge the decision of the State Government dated 30 .7 . 2007 . The revision petition was dismissed on 
15 . 9. 2009 . The same has been challenged vide Writ Petition (CP (C ) 13697 / 2009 in the Hon ble High Court of Delhi. The 
Hon ble High Court has concluded on 28 . 10 . 2010 that 
“ since the petitioners revision petition has been decided correctly on a pure question of law by a majority of the Members 
of the Mines Tribunal, remanding the matter to the third member would indeed be an empty formality .... 
For the afore mentioned reasons, this court is not inclined to interfere with the impugned final order dated 15th September 
2009 of the Mines Tribunal. Accordingly , the writ petition is dismissed but, in the circumstances, with no order as to costs . 

The interim order stands vacated and the pending applications are disposed of.” 
17) Based on the above the following issues needs to be decided in this matter. 

1) Whether the application of Sri B .Rudragouda is valid along with the notification issued for 68 .31 ha by Government of 

Karnataka after due approval of Government of India . 
2 ) Whether the application of M /s P .M . Mines and Minerals and subsequent approval of Government of India under section 

5 ( 1 ) of MMDR Act is valid . 
3) Whether the application of M /s VISL/ SAIL is valid . 
4 ) Whether M /s Chowgule and Company has made out a case against reserving the land in favour of M /S VISL /SAIL . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


Ohna 


5 ) Whether there is any overlap in the sketches applied by Sri B . Rudragouda , M /s P .M . Mines and Minerals and 

M /S VISL /SAIL . 
6 ) Whether the M /S VISL /SAIL has the right to ask the change in co -ordinates with respect to notification issued under 

section 17A ( 1) of MMDR Act. 
7) Whether the re -determination of co -ordinates would be hit legally by the notification in favour of Sri B . Rudragouda and 

prior approval of GOI in favour of M /s P . M . Mines and Minerals. 
On the above issues it is opined as under : 
(1 ) Sri B .Rudragouda vide application No . 1265 / AML/ 2003 dated 18 /8 /2003 applied for an extent of 1777 .00 acres in NEB 

range , Sandur taluk , Bellary District with a sketch outside the previously held area of M /s Chowgule and Company in 

North Eastern Block Range , Joga /Bhavihalli village in Sandur Taluk , Bellary District. 
(2 ) The Government decided to grant the mining lease only to the extent of 68.31 ha. vide notification dated 24 / 1/2008 

without any coordinates which is the free / virgin area lying outside the held area of M /s . Chowgule & Company. The 
corresponding prior approval and subsequent notification are all with respect to the area outside the previously held 
area of M / s Chowgule and Company and the application also makes it clear that the applied area is outside the 
M /s Chowgule s and Company previously held area . Sri B .Rudragouda also claims that he is asking only the land 

outside the M /s Chowgule s previously held area.Hence the application , notification are valid . 
( 3 ) M /s P .M . Mines and Minerals have also applied vide application number 1240 AML- 03 / 8815 dated 1/8 / 2003 for an 

area of 210 .00 acres (84 . 98 ha ) outside the previously held area of M /s Chowgule and Company the same is validated 
from application , sketch . They also submit that they are applying for virgin area outside M /s Chowgule s previously 
held area . Hence this is a valid application and the prior approval of Government of India under Section 5 ( 1) of 
MM (D & R ) Act, 1957 is obtained . Since no coordinates are mentioned in the applied sketch which is the basis of 

approval and there is no dispute about that . 
(4 ) M /S VISL / SAIL being a Government of India undertaking applied for 140 .00 ha . vide application No . 177 AML/07 dated 

24 . 1.2007 with a sketch within the previously held area abutting the current mining lease area of M /s Chowgule and 
Company. It is to be noted here that M /s B . Kumargouda had approached the Hon ble High Court, New Delhi in W . P . 
(C ) No : 9000 /2011 seeking to quash the Government notification dated : 21 -10 -2011 in favour of M /s VISL /SAIL . The 
Hon ble High Court has dismissed the W . P . with cost on 1/11 /2012 . The same was challenged in the Hon ble Supreme 
Court vide SLA (C ) No : 7639/2013 , which was also dismissed on 2. 9. 2013 . M /s B . Kumara Gouda and sons had also 
challenged the order of the State Government order dated 30 .7 .2007 vide W . P . (C ) No : 13697/2009, which was 

dismissed by the Hon ble High Court, New Delhi on 28 . 10 .2010 . 
(5 ) It is very pertinent to note that M /s Chowgule and Company has approached the Hon ble High Court in 

W . P . No: 10536 - 10539/2012 (GM -MMS) against the Government recommendation of reserving 140 .00 ha . of land in 
favour of M /S VISL/ SAIL and also the subsequent notification of the Government of India U /s 17 (A ) sub -section 1 (A ) in 
favour of M /s SAIL - VISL . The Hon ble High Court Division Bench headed by the Chief Justice dismissed the writ 
petition on 21. 1. 2014. The operative portion of the Hon ble High court is as under : 
" the Hon ble Court was of the view that the exercise of power by the Central Government under sub - Section 1( A ) of 
Section 17 (A ) of the Act is one which has been given solely to the Central Government for the purpose of exploiting the 
land for prospecting or mining operation through Government Company or Corporation owned or controlled by it. Such 
exercise of power, we think is a reserve of right in favor of Public Sector Enterprises which is the welfare requirement 

of the State . " 
(6 ) It conclusively proves that the Government of India in consultation with Government of Karnataka had the right to allot / 

reserve 140. 00 ha. of land in the previously held area of M /s Chowgule and Company . Hence, the application and 
applied sketch of M /s . VISL /SAIL is valid and the Governments power to reserve the land in favour of Government 

public sector Company is upheld by the Hon ble High Court . 
(7 ) M /s Chowgule and Company had represented that their application is pending along with four others and that should 

be heard as per the Central Mines Tribunal order dated : 22 . 10 . 2010 which was supposed to be disposed within 100 
days from the passing of order. It is seen that the State Government has not passed any order on the pending 
application . Meanwhile the Government of India has notified the land in favour of M /s VISL/SAIL . The Hon ble High 
Court in W . P . No: 10536 - 10539/2012 (GM -MMS) where M /s Chowgule and Company had challenged the Government 
of India notification in favor of M /s SAIL / VISL has clearly held that Government of India has the right to reserve the 
land for a Government undertaking in the previously held area of M /s Chowgule and Company. M /s . B . Kumargouda 
and sons who had also questioned the allotment of reservation of land for mining in theW . P . No :9000 /2011 and the 
order in favour of M /s VISL /SAIL which was upheld subsequently by the Hon ble Supreme Court in Special Leave 

Application . 
(8 ) Hence it is clear that if there are applications including the prayer of M / s Chowgule in M /s Chowgule and Company s 

previously held area for which no lease has been given then this area which is to be given to M /s VISL/SAIL will have 
to be deleted and the remaining portion has to be considered for rival claims of the applicants which will be heard 
subseqently by the Government of Karnataka . The is pendency will have no effect on the matter at hand of reserving 

the land in favour M /s VISL /SAIL for 140 . 00 ha. 
(9 ) Survey and Demarcation was first done on the order of the Director, Mines and Geology on 17 .4 .2008 , 20 .4 . 2008 and 

21.4. 2008 for Sri. B . Rudragouda . Again survey was done for Sri B .Rudragouda on 19.5 .2008 and for M /s P . M . Mines 
and Minerals on 30 .4 . 2010 joint survey was undertaken by Forest Department and Survey Department for Forest 
clearance . Though notification was not issued in case of M /s . P . M . Mines & Minerals joint survey was undertaken by 
Forest Department and Survey Department. 


0308 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೧ 


(11) 


(10 ) The Hon ble Supreme Court appointed CEC to undertake the survey of the mines in Chitradurga, Bellary and Tumkur 

districts as per the direction of Hon ble Supreme Court in W . P . No : 562 /2009 . The boundaries of that survey has 
become final as the Hon ble Supreme Court has given the finality to the issue when the survey was undertaken by the 
CEC on 28 .7 .2011. It was found that the area applied if taken from the boundaries of current lease of M / s Chowgule 
and Company it will overlap on the Survey and Demarcation done by the Survey Department for Sri B . Rudragouda and 
M /s P .M . Mines and Minerals . 
It was also found that no co -ordinates were provided by the applicants Sri B .Rudragouda and M /s P . M . Mines and 
Minerals at the time applying for the mining lease . The applicants Sri B .Rudragouda and P .M . Mines and Minerals are 
vehemently opposing the demarcation as per the survey keeping the applied sketches as basis . They are insisting that 
the co - ordinates given in the notifiction dated : 21. 10 . 2011 for M /s VISL/ SAIL should only be looked into and if these co 
ordinates are overlapping with Survey and Demarcation done in favour of Sri B .Rudragouda and the joint survey done 
in favour of M /s P .M . Mines and Minerals then the same should be deleted and the area of 88 . 26 ha has to be given to 

M /S VISL /SAIL . 
(12 ) The point to be noted is that the survey report submitted by CEC was accepted by the Hon ble Supreme Court on 

13. 4 .2012 , which is subsequent to Survey and demarcation undertaken for Sri B . Rudragouda by Department of Mines 
and Geology. The Government of India notification dated : 21 -10 -2011 is also subsequent to the joint survey 
conducted for Forest Clearance for Sri B .Rudragouda and M /s P .M . Mines and Minerals and prior to the submission of 
the report of CEC giving the result of survey . Once the survey of CEC has given finality , the previously held area of 
M /s Chougle and Company has to be located with respect to the boundaries of currently held lease of M /s Chowgule 
and Company. All Survey and Demarcation should fall in line with the boundaries of M /s Chowgule and Company s 
currently held area . Any earlier Survey and Demarcation or boundary determination will not be valid subsequentto the 
CEC s determination of boundaries if they become inconsistent with the survey undertaken by the CEC for running 
mines as the Hon ble Supreme Court has considered it as final. In this case as all the three applicants leases have not 
been executed , the rectification has to be done in a manner that the applied area of all the three which are not having 
an overlap in the sketch should also not overlap on the ground while carrying out survey and demarcation . The 
VISL /SAIL has the right to ask an extent as applied in their sketch not withstanding any inconsistency arising due to 
wrong coordinates getting notified in the notification . The Government of India notification with respect to coordinates 
have to be corrected through corrigendum thus ensuring that blunder is not committed by giving the held area to 
private parties without notifiying the same. The arguments of the rival applicants giving only the available area of 88 .26 
ha. by squeezing the M /s VISL/SAIL applied area from both the sides i. e . to reserve boundaries of M /s Chowgule and 
Company current lease as per the CEC determined boundaries and the Survey and Demarcation in favour of 
Sri B .Rurdagouda and M /s P . M . Mines and Minerals done earlier without any reference to CEC determined boundary 
is perverse and defies all logic . If that logic is taken then Government has to explain how 51.74 hectares of the 

previously held area of M /s Chowgule and Company has disappeared . 
( 13 ) Subsequent to CEC determination of boundary of existing lease of M /s Chowgule and Company it is the same 

boundary with respect to which all the three applied sketches have to be determined . The NIT - K Surathkalhas been 
the right choice by the Director to do the survey of the applied area of M / s VISL /SAIL as they were the one who were 
involved in the survey work carried outby the CEC Joint survey team . During the survey, notices have been issued by 
the Deputy Director, Department of Mines and Geology, Hospet to all the parties including Sri B .Rudragouda, M /s 
Chowgule and Company , M /s P .M . Mines and Minerals forest and revenue officials and transparent procedure is 

followed. The report of NITK , Suratkal is also given to the parties . 
( 14 ) The applicants Sri B . Rudragouda and M /s P .M . Mines and Minerals have un -necessarily imputed reasons for the 

survey undertaken by NITK Surathkal. Any ways what NITK , Suratkal has done , is the survey and not demarcation on 
the land . This survey is sufficient for determining the area with co -ordinates in favour of M / s . VISL / SAIL which should 
be sent to the Government of India for rectifying their notification . The subsequent Survey and Demarcation should be 
undertaken keeping M /s Chowgule and Company s current lease boundaries as determined by the CEC as the basis 
for determining all the areas for demarcation of Sri B .Rudragouda demarcation of M /s P . M . Mines and Minerals and 
demarcation of held area of M /s Chowgule and Company and demarcation of M /s VISL/ SAIL . In these circumstances 
though no notification is issued for M / s P . M . Mines and Minerals , only after the demarcation is done the notification will 
be issued to avoid any complication . At the time of demarcation , the Survey Departmentmay or may not take the help 

of NITK Suratkal. NITK Suratkal can only be an aid to them . 
( 15 ) Hence it is proven that the M /s VISL /SAIL has the right over 140 ha. of land subsequent to actual Survey and 

Demarcation and also have the right to ask the revision of notification . The exact extent available on the basis of CEC 
fixed boundaries should be referred to the Government of India for their prior approval U /s 5 ( 1) and U /s 17A (1) through 

a corrigendum . 
( 16 ) For the reasons mentioned above , it is clear that it will not be hit by illegality if the co -ordinates are changed to cover 

the area applied by M /S VISL /SAIL within the boundary of previously held area of M /s Chowgule and Company keeping 
the CEC determined boundary of M /s Chowgule and Company s current lease in ML No : 2419 as the basis. The total 
previously held area of M /s Chowgule and Company should be determined properly so that there are no chances of 

giving any previously held area to any private party . 
19 ) The issues involved in this case have been taken up for review under rule 26 ( 1) of Mineral Concession Rules, 1960, all the 
parties connected with the matter were issued notice to put forth their submissions/arguments and the case was heard on 30 /5 /2014 , 
13/6 /2014 , 21/6 /2014 , 28 /6 /2014 , 5 /7 / 2014 , 7 /7 /2014 , 8 /7 /2014 , 9/7 /2014 and 10/7 /2014. After completing all the process , the decision 
of the Government is concluded as follows 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


೧೫೧೫ 


GOVERNMENT ORDER No. CI 65 MMM 2013, BANGALORE, DATED 8TH SEPTEMBER, 2014 | 
In view of the explanations given in the above paras , regarding issue of Corrigendum to Government of India Gazette 
Notification No. GSR .778 (E ), dated 21/10 /2011 to reserve an area of 140 hectares in the North Eastern Block Range (NEB range ), 
Joga village , Sandur Taluk , Bellary District in favour of M /s . Steel Authority of India Limited - Visvesvaraya Iron & Steel Plant 
(SAIL - VISP ), the Government hereby orders as follows: 
1 ) To send the revised co -ordinates to Government of India for issuing Corrigendum under section 17A (2 ) of MMDR Act, 1957, 

keeping M /s . Chowgule and Company Private Limited existing mining lease co -ordinates as the base which was determined by 
the Central Empowered Committee (CEC ) and the applied sketch of VISL /SAIL abutting the same. 
The CEC determined boundaries of the currently held mining lease of M /s Chowgule and Company would be the basis for all 
Survey and Demarcation with respect to the three applications of Sri B . Rudra Gouda , M /s P .M . Mines and Minerals and 
M /s. VISL /SAIL and earlier survey and demarcation done with respect to Shri B . Rudra gouda and M /s P . M . Mines and 
Minerals would stand nullified . 

BY ORDER AND IN THE NAME OF THE GOVERNOR OF 

KARNATAKA 

E . SHIVARUDRAPPA 
PR , 721 

Under Secretary to Government (Mines ) 
SC . 25 

Commerce & Industries Department 


2 ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ದಿನಗೂಲಿ ನೌಕರರಿಗೆ ವೇತನ, ರಜೆ ಮತ್ತು ಇತರ ಸೇವಾ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ. 
ಓದಲಾಗಿದೆ : 1. ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 77 ಶಾಸನ 2012 , ದಿನಾಂಕ: 15.2.2013. 

2. ಸುತ್ತೋಲೆ ಸಂಖ್ಯೆ: ಸಿಆಸುಇ 44 ಸೇಸ್ಥಅ 2013 , ದಿನಾಂಕ: 10.5.2013. 

3. ಅಧಿಸೂಚನೆ ಸಂಖ್ಯೆ : ಸಿಆಸುಇ 44 ಸೇಸ್ಟೇಅ 2013 , ದಿನಾಂಕ: 22.2.2014. 
ಪ್ರಸ್ತಾವನೆ : 

ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ದಿಗೆ ಮತ್ತು 
ಸೇವಾವಧಿಯ ಕನಿಷ್ಠ ಭದ್ರತೆ, ಉತ್ತಮ ವೇತನ ಹಾಗೂ ಕೆಲವು ಸಾಮಾಜಿಕ ಭದ್ರತೆಯನ್ನು ಕಲ್ಪಿಸಲು ಮೇಲೆ (1) ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ 
ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012ನ್ನು ಹೊರಡಿಸಲಾಗಿದೆ. ಸದರಿ ಅಧಿನಿಯಮವನ್ನು ಅನುಷ್ಠಾನಗೊಳಿಸುವ ಸಂಬಂಧ 
ಮೇಲೆ ( 2) ರಲ್ಲಿ ಓದಲಾದ ಸುತ್ತೋಲೆಯಲ್ಲಿ ಸೂಚನೆಗಳನ್ನು ನೀಡಲಾಗಿದೆ. ಮೇಲ್ಕಂಡ ಅಧಿನಿಯಮದ ಉದ್ದೇಶಗಳನ್ನು ನೆರವೇರಿಸುವುದಕ್ಕಾಗಿ ಮೇಲೆ 
(3) ರಲ್ಲಿ ಓದಲಾದ ಅಧಿಸೂಚನೆಯನ್ವಯ ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ನಿಯಮಗಳು, 2013ನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012ರ ಸೆಕ್ಷನ್ 3(2) ನ್ನು ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ 
ನಿಯಮಗಳು, 2013ರ ನಿಯಮ 3ರೊಡನೆ ಓದಿಕೊಂಡಂತೆ, ಇವುಗಳನ್ವಯ ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿನ ಸಂಬಂಧಿಸಿದ ಆಡಳಿತ 
ಇಲಾಖೆಗಳು ಹೊರಡಿಸಿರುವ ಅಧಿಸೂಚನೆಯಲ್ಲಿ ನಮೂದಿಸಿರುವ ಅರ್ಹ ದಿನಗೂಲಿ ನೌಕರರಿಗೆ ವೇತನ , ರಜೆ ಮತ್ತು ಇತರ ಸೌಲಭ್ಯಗಳನ್ನು ವಿಸ್ತರಿಸುವ 
ಕುರಿತು ಸರಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 24 ಸೇಸ್ಟ 2014, ಬೆಂಗಳೂರು, ದಿನಾಂಕ: 19.09 .2014. 
ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ , 2012ರ ಸೆಕ್ಷನ್ 3ರ ಅವಕಾಶದಂತೆ, ಸೇವಾ ಮುಂದುವರಿಕೆಗೆ ಅರ್ಹರಾದ 
ದಿನಗೂಲಿ ನೌಕರರನ್ನು ಕರ್ನಾಟಕ ಸರ್ಕಾರದ ಸಚಿವಾಲಯದ ಸಂಬಂಧಿತ ಆಡಳಿತ ಇಲಾಖೆಗಳು ಅಧಿಸೂಚಿಸಿದ ದಿನಾಂಕದಿಂದ ಅವರನ್ನು 
ಸೇವೆಯಲ್ಲಿ ಮುಂದುವರೆಸಿದ ಹುದ್ದೆಯ ಕಾಲಿಕ ವೇತನ ಶ್ರೇಣಿಯ ಕನಿಷ್ಠ ವೇತನವನ್ನು ನೀಡತಕ್ಕದ್ದು. 
ರಾಜ್ಯ ಸರ್ಕಾರಿ ನೌಕರರಿಗೆ ಕಾಲಕಾಲಕ್ಕೆ ನೀಡಲಾಗುವ ತುಟ್ಟಿಭತ್ಯೆಯ ಶೇ . 75ರಷ್ಟನ್ನು ಅರ್ಹ ದಿನಗೂಲಿ ನೌಕರರಿಗೆ, ಅವರನ್ನು 

ಮುಂದುವರೆಸುವ ಹುದ್ದೆಯ ಕಾಲಿಕ ವೇತನ ಶ್ರೇಣಿಯ ಕನಿಷ್ಠ ವೇತನದ ಮೇಲೆ ತುಟ್ಟಿಭತ್ಯೆಯಾಗಿ ಮಂಜೂರು ಮಾಡತಕ್ಕದ್ದು. 
3. ರಾಜ್ಯ ಸರ್ಕಾರಿ ನೌಕರರಿಗೆ ಕಾಲಕಾಲಕ್ಕೆ ನೀಡಲಾಗುವ, ಅವರುಗಳು ಕರ್ತವ್ಯ ನಿರ್ವಹಿಸುವ ಸ್ಥಳಕ್ಕೆ ಅನ್ವಯವಾಗುವ ಮನೆ ಬಾಡಿಗೆ ಭತ್ಯೆಯ 

ಸಾಮಾನ್ಯ ದರಗಳ ಶೇ . 75ರಷ್ಟನ್ನು ಅರ್ಹ ದಿನಗೂಲಿ ನೌಕರರಿಗೆ, ಅವರನ್ನು ಮುಂದುವರೆಸುವ ಹುದ್ದೆಯ ಕಾಲಿಕ ವೇತನ ಶ್ರೇಣಿಯ ಕನಿಷ್ಠ 

ವೇತನದ ಮೇಲೆ ಮನೆ ಬಾಡಿಗೆ ಭತ್ಯೆಯಾಗಿ ಮಂಜೂರು ಮಾಡತಕ್ಕದ್ದು. 
4. ಅರ್ಹ ದಿನಗೂಲಿ ನೌಕರರು ವರ್ಷದ ಎಲ್ಲಾ ಸಾರ್ವತ್ರಿಕ ರಜೆಗಳಿಗೆ ಅರ್ಹರಾಗಿರುತ್ತಾರೆ. 
5 . ಅರ್ಹ ದಿನಗೂಲಿ ನೌಕರರು ವರ್ಷಕ್ಕೆ 15 ದಿನಗಳ ಸಾಂದರ್ಭಿಕ ರಜೆಗಳಿಗೆ ಅರ್ಹರಾಗಿರುತ್ತಾರೆ. 
6. ಅರ್ಹ ದಿನಗೂಲಿ ನೌಕರರು ವರ್ಷಕ್ಕೆ 30 ದಿನಗಳ ಗಳಿಕೆ ರಜೆಗೆ ಅರ್ಹರಾಗಿರುತ್ತಾರೆ. 
7. ಮಹಿಳಾ ದಿನಗೂಲಿ ನೌಕರರು 180 ದಿನಗಳ ಪ್ರಸೂತಿ ರಜೆಗೆ ಅರ್ಹರಾಗಿರುತ್ತಾರೆ. 
8. ಪುರುಷ ದಿನಗೂಲಿ ನೌಕರರು 15 ದಿನಗಳ ಪೆಟಟಿ ರಜೆಗೆ ಅರ್ಹರಾಗಿರುತ್ತಾರೆ. 
೨ . ದಿನಗೂಲಿ ನೌಕರರಿಗೆ 60 ವರ್ಷಗಳ ವಯಸ್ಸಾದ ತರುವಾಯ , ಪೂರ್ಣಗೊಳಿಸಿದ ಸೇವೆಯ ಪ್ರತಿಯೊಂದು ವರ್ಷಕ್ಕೆ 15 ದಿನಗಳ ವೇತನದಂತೆ 

ಗರಿಷ್ಠ 12 ತಿಂಗಳುಗಳ ವೇತನಕ್ಕೆ ಮಿತಿಗೊಳಿಸಿದ ಎಕ್ಸ್‌ಗ್ರೇಷಿಯವನ್ನು ( ಅನುಗ್ರಹ ಪೂರ್ವಕ) ಅವರಿಗೆ ನೀಡತಕ್ಕದ್ದು . 
10. ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ , 2012ರ ಸೆಕ್ಷನ್ - 3(2 ) ಹಾಗೂ ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ 

ನಿಯಮಗಳು, 2013ರ ನಿಯಮ 3 ಮತ್ತು ಸುತ್ತೋಲೆ ಸಂಖ್ಯೆ: ಸಿಆಸುಇ 44 ಸೇಸ್ಟೇಅ 2013 ದಿನಾಂಕ: 10 .05 .2013ರನ್ವಯ ಕರ್ನಾಟಕ 


R .N .I. No. KARBIL /2001/47147 POSTAL REGN. No. RNP/KA /BGS/2202/2014- 16 
Licensed to post without prepayment WPP No . 297 
೧೫೧೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೧ 


ಸರ್ಕಾರದ ಸಚಿವಾಲಯದ ಸಂಬಂಧಿಸಿದ ಆಡಳಿತ ಇಲಾಖೆಗಳು ಹೊರಡಿಸಿರುವ ಅಧಿಸೂಚನೆಯಲ್ಲಿ ನಮೂದಿಸಿರುವ ಅರ್ಹ ದಿನಗೂಲಿ 

ನೌಕರರಿಗೆ ಮಾತ್ರ ಈ ಆದೇಶದಲ್ಲಿನ ಸೌಲಭ್ಯಗಳನ್ನು ವಿಸ್ತರಿಸತಕ್ಕದ್ದು. 
11. ಈ ಆದೇಶದಲ್ಲಿ ಮಂಜೂರು ಮಾಡಿರುವ ಸೌಲಭ್ಯಗಳು, ಕರ್ನಾಟಕ ಸರ್ಕಾರದ ಸಚಿವಾಲಯದ ಸಂಬಂಧಿಸಿದ ಆಡಳಿತ ಇಲಾಖೆಯು ಅರ್ಹ 

ದಿನಗೂಲಿ ನೌಕರರ ಹೆಸರನ್ನು ಅಧಿಸೂಚಿಸಿ ಹೊರಡಿಸಿದ ದಿನಾಂಕದಿಂದ ಮಾತ್ರ ಅವರಿಗೆ ಲಭ್ಯವಾಗತಕ್ಕದ್ದು . 
12. ಅರ್ಹ ದಿನಗೂಲಿ ನೌಕರರಿಗೆ, ಈ ಆದೇಶದನ್ವಯ ನೀಡಲಾಗುವ ಕಾಲಿಕ ವೇತನ ಶ್ರೇಣಿಯ ಕನಿಷ್ಠ ವೇತನ, ತುಟ್ಟಿಭತ್ಯೆ, ಮನೆಬಾಡಿಗೆ ಭತ್ಯೆ 

ಮತ್ತು ಎಕ್ಸ್‌ಗ್ರೇಷಿಯ ( ಅನುಗ್ರಹ ಪೂರ್ವಕ) ಗಳನ್ನು ಹೊರತುಪಡಿಸಿ ಇತರ ಯಾವುದೇ ಆರ್ಥಿಕ ಸೌಲಭ್ಯವನ್ನು ನೀಡತಕ್ಕದ್ದಲ್ಲ. 
13. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 187 ಸೆ -1 / 4 , ದಿನಾಂಕ: 01.09 .2014ರಲ್ಲಿ ಮತ್ತು ಆಇ 735 ಸೇ - 1/14, 
ದಿನಾಂಕ: 17.09 .2014ರಲ್ಲಿ ನೀಡಿರುವ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ || ಮಂಗಳ ಜಿ . ಎಸ್ . 
P . R . 726 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC -1000 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು -1) 


PUBLIC WORKS , PORTS AND IWT SECRETARIAT 

NOTIFICATION 

No. PWD 35 RDF 2010, Bangalore, Dated 24-06-2014 
SUB : Revision of Departmental code-reg. 

The Public Works Department Code , Volume I and II, which was meant to be guidance for officers of the Department, had 
originally come into force vide Notification No. PWD 32 MS 65 Bangalore , dated 17 - 10 - 1965 . As the activities of the Department had 
increased / changed considerably over years and a number of amendments to the code had also been issued from time to time. Thus , 
the Department intended to revise the D -code in view of the "Karnataka Transparency in Public Procurement-Act- 1999 ", Country 
Procurement Assessment Report on procurement aspects by the World Bank , changes in polices viz ; PPP module , EPC , environmental 
policy , packaging, treasury mode of payment etc. Accordingly , the code has been revised incorporating all the latest developments in 
the technology and a - revised code applicable for Public Works Department is brought out in a single volume. 

The Government is pleased to adopt the revised " Public Works, Ports & IWT Department Code- 2014" . This shall come into 
force prospectively from the day of this notification and is applicable to all the Public Works activities . 

In case of conflict between any provisions of this code with relevant other codes viz; Karnataka Finance Code, Karnataka 
Public Works Accounts Code , KSCR etc; those in the later code will prevail. 
This notification is issued In concurrence with the Finance Department vide Note No.PW 685 FC -I 2012 dated 26 -11- 2013 . 

S . R . SHIVASHANKAR 
P . R . 676 

Special Officer 
Public Works, Ports & IWTDepartment 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


